ಕರ್ನಾಟಕ ರಾಜ್ಯ ಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಜೂನ್ ೪ , ೨೦೧೫ (ಜೇಷ್ಠ ೧೪ , ಶಕ ವರ್ಷ ೧೯೩೭) 
Bengaluru , Thursday , June 4 , 2015 ( Jyeishta 14 , Shaka Varsha 1937 ) 


ಸಂಚಿಕೆ ೨೩ 
Issue 23 


ಭಾಗ ೪ಎ | 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 905 ವೆಚ್ಚ -12 /14, ಬೆಂಗಳೂರು, ದಿನಾಂಕ 29 -10 -2014 
ಖಜಾನೆ -2 ಯೋಜನೆಯ ಅಭಿವೃದ್ಧಿ ಕಾರ್ಯವು ಯಾವುದೇ ಅಡಚಣೆಯಿಲ್ಲದೆ ಸಾಗಲು ಹಾಗೂ ಅನುಷ್ಠಾನಗೊಳಿಸಲು ಈ ಕೆಳಕಂಡ 
ಸಮಾಲೋಚಕರ ಸೇವೆಗಳನ್ನು ಮುಂದುವರೆಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

1. ದಿನಾಂಕ 01 - 11 - 2014 ರಿಂದ ಮುಂದಿನ ಒಂದು ವರ್ಷದ ಅವಧಿಗೆ; 
( ಅ ) ಶ್ರೀ ಸೌರಭ್ ಭಟ್ಟಾಚಾರ್ಯ, ತಾಂತ್ರಿಕ ಸಲಹೆಗಾರರು, ಮೆ || ಪಿ . ಡಬ್ಲ್ಯೂ .ಸಿ.; ಮಾಸಿಕ ರೂ . 2.60 ಲಕ್ಷ + ತೆರಿಗೆಗಳು 
( ಆ ) ಶ್ರೀ ಕುತ್ತುರಾಜ್ , ನೆಟ್‌ವರ್ಕ್ ಸಲಹೆಗಾರರು, ಮೆ || ಎಸ್ . ಟಿ . ಪಿ . ಐ . ಮಾಸಿಕ ರೂ . 1,37 ,500 + ತೆರಿಗೆಗಳು 
||. ದಿನಾಂಕ 01 - 10- 2014 ರಿಂದ ಮುಂದಿನ ಒಂದು ವರ್ಷದ ಅವಧಿಗೆ ; 
( ಅ ) ಶ್ರೀಮತಿ ಶಶಿಕಲಾ, ಕಚೇರಿ ಸಲಹೆಗಾರರು, ಮಾಸಿಕ ರೂ . 28,000/ 
( ಆ ) ಶ್ರೀ ಎಂ . ಟಿ. ಪ್ರಕಾಶ್, ಬೆಂಬಲ ಸಿಬ್ಬಂದಿ : ಮಾಸಿಕ ರೂ . 8,500/ 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P . R . 306 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 888 ವೆಚ್ಚ- 12 / 14 , ಬೆಂಗಳೂರು, ದಿನಾಂಕ 29 - 10 - 2014 
ವಿತ್ತೀಯ ಕಾರ್ಯನೀತಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಶ್ರೀ ಜಿತೇಂದ್ರ ಪಿ, ಇವರ ಸೇವೆಯನ್ನು ಮಾಸಿಕ ರೂ . 25 , 000/ - ಗಳ 
ಸಮಾಲೋಚನಾ ಶುಲ್ಕದಲ್ಲಿ 6 ತಿಂಗಳ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 


( ೯೬೧) 


೯೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೪ಎ 


ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P . R . 307 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S. C . 25 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 922 ವೆಚ್ಚ -12 /14, ಬೆಂಗಳೂರು, ದಿನಾಂಕ 17 - 11 - 2014 
ಶ್ರೀ ಎಂ .ಎಸ್ . ಶ್ರೀಪತಿರಾವ್ , ನಿವೃತ್ತ ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಕರ್ನಾಟಕ ಉಚ್ಚ ನ್ಯಾಯಾಲಯ , ಇವರ ಸೇವೆಯನ್ನು ಮಾಸಿಕ 
ರೂ . 25 ,000 /- ಗಳ ಸಮಾಲೋಚನಾ ಶುಲ್ಕದಲ್ಲಿ ಆರು ತಿಂಗಳ ಅವಧಿಗೆ ಮಾತ್ರ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ . ಗಿರಿಜಪ್ಪನವರ್ 
P . R . 308 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S. C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 994 ವೆಚ್ಚ - 12 / 14, ಬೆಂಗಳೂರು, ದಿನಾಂಕ 18 - 11 -2014 | 
ದಿನಾಂಕ 29 - 11 -2014 ರಂದು ನಡೆಯಲಿರುವ ಡಾ|| ರಾಜ್‌ಕುಮಾರ್ ಸ್ಮಾರಕ ಲೋಕಾರ್ಪಣೆಯ ಸಮಾರಂಭಕ್ಕೆ ಸಂಬಂಧಿಸಿದಂತೆ ವಿವಿಧ 
ಪೂರ್ವ ಸಿದ್ಧತೆ ಕಾರ್ಯಗಳನ್ನು ರೂ . 50 .00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್ 
P. R . 309 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C. 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 933 ವೆಚ್ಚ -12/ 14 , ಬೆಂಗಳೂರು, ದಿನಾಂಕ 21 - 11 - 2014 
ಬೇಲಿಕೇರಿ ಬಂದರನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಸಲುವಾಗಿ ಅಧ್ಯಯನ ವರದಿಗಳನ್ನು ತಯಾರಿಸುವ ಕಾರ್ಯವನ್ನು 
ರೂ . 20.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಐಡೆಕ್ ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಲೋಕೋಪಯೋಗಿ, ಬಂದರು ಒಳನಾಡು ಜಲಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಲೋಕೋಪಯೋಗಿ, ಬಂದರು ಒಳನಾಡು ಜಲಸಾರಿಗೆ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


P . R . 310 
S . C . 25 


( 3 ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 

೯೬೩ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 953 ವೆಚ್ಚ - 12 / 14, ಬೆಂಗಳೂರು, ದಿನಾಂಕ 21 - 11- 2014 
ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕು ಕೇಂದ್ರದಲ್ಲಿ , ಡಾ || ಬಾಬು ಜಗಜೀವನ ರಾಂ ಭವನ ನಿರ್ಮಿಸುವ ಕಾಮಗಾರಿಯನ್ನು ರೂ . 3.00 
ಕೋಟಿಗಳ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಿಸುವ ಕಾಮಗಾರಿಯನ್ನು ರೂ . 3.00 ಕೋಟಿಗಳ ವೆಚ್ಚದಲ್ಲಿ KRIDL ಸಂಸ್ಥೆಗೆ ಈ ಕೆಳಕಂಡ ಷರತ್ತುಗಳೊಂದಿಗೆ 
ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಸಮಾಜ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಷರತ್ತುಗಳು : 

(1) ಸದರಿ ಕಾಮಗಾರಿಗಳನ್ನು ಯುಕ್ತ ದರದಲ್ಲಿ, PWD- QSR ದರಗಳನ್ನು ಮೀರದಂತೆ ಸಂಗ್ರಹಿಸುವುದು ಹಾಗೂ KRIDL ಸಂಸ್ಥೆಯು 

ಸಲ್ಲಿಸಿರುವ ದರಪಟ್ಟಿಯು ಸ್ಪರ್ಧಾತ್ಮಕವಾಗಿದೆಯೇ ಎಂಬುದನ್ನು ಸಮಾಜ ಕಲ್ಯಾಣ ಇಲಾಖೆಯು ದೃಢೀಕರಿಸಿಕೊಳ್ಳುವುದು . 
(2) ಕಾಮಗಾರಿಗಳ ಗುಣಮಟ್ಟ ತೃಪ್ತಿಕರವಾಗಿ ಉತ್ತಮ ಗುಣಮಟ್ಟದ್ದಾಗಿರುವಂತೆ ಸಮಾಜ ಕಲ್ಯಾಣ ಇಲಾಖೆಯು ಎಚ್ಚರಿಕೆ 

ವಹಿಸುವುದು. 
ನಿಗದಿತ ಸಮಯದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಬಗೆಗೆ ಸೂಕ್ತ ಷರತ್ತುಗಳನ್ನು ವಿಧಿಸಿ KRIDL ನೊಂದಿಗೆ ಒಪ್ಪಂದವನ್ನು 
ಮಾಡಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P . R . 311 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 917 ವೆಚ್ಚ- 12/ 14 , ಬೆಂಗಳೂರು, ದಿನಾಂಕ 19 - 11 - 2014 
ಕರ್ನಾಟಕ ಸರ್ಕಾರದ ಪ್ರತ್ಯೇಕ ಸ್ಟುಡಿಯೋ ಮತ್ತು ಚಾನೆಲ್ ಸ್ಥಾಪಿಸಿ, ವಿಧಾನ ಮಂಡಲದ ಕಾರ್ಯಕಲಾಪಗಳು ಮತ್ತು ಇತರೆ ಸರ್ಕಾರದ 
ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಕಾರ್ಯ ವನ್ನು Broadcast Engineering Consultants 
ರೂ . 2.90 ಕೋಟಿಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
PR. 312 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ವಾರ್ತಾ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1011 ವೆಚ್ಚ- 12/14, ಬೆಂಗಳೂರು, ದಿನಾಂಕ 21 - 11 - 2014 
ಕರ್ನಾಟಕ ಘನತೆವೆತ್ತ ರಾಜ್ಯಪಾಲರು ದಿನಾಂಕ 22 - 11 - 2014 ಮತ್ತು 23 - 11 - 2014 ರಂದು ಮಂಗಳೂರು- ಹುಬ್ಬಳ್ಳಿ - ಚೆನ್ನೈ - ಮುಟ್ಟಪರ್ತಿ 
ಬೆಂಗಳೂರು ಪ್ರವಾಸ ಕೈಗೊಳ್ಳಲು ಮೆ|| ಜಿ. ಎಂ .ಪಿ. ಏರ್ ಚಾರ್ಟರ್, ಬೆಂಗಳೂರು, ಈ ಸಂಸ್ಥೆಯ ಮೂಲಕ ವಿಮಾನ ಸೇವೆಯನ್ನು ನೇರವಾಗಿ ಪಡೆಯಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P . R . 313 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


೯೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 

ಭಾಗ ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 993 ವೆಚ್ಚ- 12 / 14 , ಬೆಂಗಳೂರು, ದಿನಾಂಕ 25 - 11 -2014 
ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಭಜಿಸಲು ವರದಿ ನೀಡುವ ಕಾರ್ಯಕ್ಕೆ ರೂ . 1. 95 ಕೋಟಿಗಳ ಸಮಾಲೋಚನ ಶುಲ್ಕವನ್ನು 
ಮೀರದಂತೆ M /s. iDeCK ಸಂಸ್ಥೆಯ ಸೇವೆಯನ್ನು ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P . R . 314 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S. C . 25 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 920 ವೆಚ್ಚ - 12 / 14, ಬೆಂಗಳೂರು, ದಿನಾಂಕ 24 - 11 - 2014 
ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಡಾಟಾ ಎಂಟ್ರಿ ಕಾರ್ಯವನ್ನು ಭಾರತ ಸರ್ಕಾರದ 
ಸಂಸ್ಥೆಯಾದ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್‌ನ ಮೂಲಕ ರೂ . 43 .09 ಕೋಟಿಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

- ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P . R . 315 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S. C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1023 ವೆಚ್ಚ -12 /14 , ಬೆಂಗಳೂರು, ದಿನಾಂಕ 25 -11 -2014 
ದಿನಾಂಕ 28 - 11- 2014 ರಂದು ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಗೆ ರೂ . 75. 00 ಲಕ್ಷಗಳ ವೆಚ್ಚದಲ್ಲಿ ಅವಶ್ಯಕ ಸಿದ್ಧತೆ 
ಕಾರ್ಯಗಳನ್ನು ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಕಾಮಗಾರಿ /ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ . ಗಿರಿಜಪ್ಪನವರ್ 
P. R. 316 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S. C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1015 ವೆಚ್ಚ - 12/14 , ಬೆಂಗಳೂರು, ದಿನಾಂಕ 27 - 11 - 2014 
ಬೆಳಗಾವಿಯಲ್ಲಿ ದಿನಾಂಕ 09 -12 - 2014 ರಿಂದ 20 -12 -2014 ರವರೆಗೆ ನಡೆಯುವ ವಿಧಾನ ಮಂಡಲ ಅಧಿವೇಶನದ ಸಿದ್ಧತೆ, ಆಯೋಜನೆ, 
ವಸತಿ, ವಾಹನ, ಊಟೋಪಚಾರ , ಇತ್ಯಾದಿ ಅವಶ್ಯಕ ವ್ಯವಸ್ಥೆಗಳನ್ನು ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಬೆಳಗಾವಿ ಲೋಕೋಪಯೋಗಿ ಇಲಾಖೆಯ 
ವತಿಯಿಂದ ರೂ . 1600.00 ಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 
4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ವಿಧಾನಸಭೆ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


೯೬೫ 


ಉತ್ತಮ ಗುಣಮಟ್ಟದ ಕಾಮಗಾರಿ/ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನಸಭೆ ಸಚಿವಾಲಯವು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ . ಗಿರಿಜಪ್ಪನವರ್ 
P . B . 318 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S. C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1036 ವೆಚ್ಚ - 12 /14, ಬೆಂಗಳೂರು, ದಿನಾಂಕ 29 - 11 - 2014 
ಕರ್ನಾಟಕ ಘನತೆವೆತ್ತ ರಾಜ್ಯಪಾಲರು ದಿನಾಂಕ 30 - 11 - 2014 ರಂದು ಬೆಂಗಳೂರಿನಿಂದ ಸೂರತ ಹಾಗೂ ಅಹಮದಾಬಾದಿಗೆ ಅಧಿಕೃತ ಪ್ರವಾಸ 
ಕೈಗೊಳ್ಳಲು ವಿಶೇಷ ವಿಮಾನ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 
4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಕಾಮಗಾರಿ /ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್ 
PR. 319 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1032 ವೆಚ್ಚ -12 /14, ಬೆಂಗಳೂರು, ದಿನಾಂಕ 01 - 12 - 2014 
ಖಜಾನೆ - 2 ಯೋಜನೆಯ ಅನುಷ್ಠಾನಕ್ಕೆ ಸಹಾಯವಾಗಲು ಶ್ರೀ ವಿ . ಆರ್ . ಮೂರ್ತಿ , retired senior Manager of Nationalised Bank, ಇವರ 
ಸೇವೆಯನ್ನು ಮಾಸಿಕ ರೂ . 40,000 /- ಗಳ ಸಮಾಲೋಚನ ಶುಲ್ಕದಲ್ಲಿ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


PR, 320 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1022 ವೆಚ್ಚ - 12 / 14, ಬೆಂಗಳೂರು, ದಿನಾಂಕ 05 -12 - 2014 
ಕರ್ನಾಟಕ ಟೂರಿಸಂ ವಿಷನ್ ಗ್ರೂಪ್ ಶಿಫಾರಸ್ಸುಗಳ ಅನುಷ್ಠಾನಗೊಳಿಸಲು ಮೆ|| ಐಡೆಕ್ ಸಂಸ್ಥೆಯ ಸೇವೆಯನ್ನು ರೂ . 1. 25 ಕೋಟಿಗಳ 
ಸಮಾಲೋಚನಾ ಶುಲ್ಕದೊಂದಿಗೆ, ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ 
ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪ್ರವಾಸೋದ್ಯಮ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪ್ರವಾಸೋದ್ಯಮ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ . ಗಿರಿಜಪ್ಪನವರ್ 
PR. 321 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C . 25 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


೯೬೬ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 

ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1014 ವೆಚ್ಚ- 12 /14 , ಬೆಂಗಳೂರು, ದಿನಾಂಕ 05 - 12 - 2014 


ಪ್ರವಾಸೋದ್ಯಮ ಉತ್ಪನ್ನಗಳ ಪ್ರಮಾಣೀಕರಿಸುವ ಸಂಬಂಧ ಅಧಿಕೃತ ಏಜೆನ್ಸಿಗಳ ಪಟ್ಟಿ ಸಿದ್ದಪಡಿಸುವ ಕಾರ್ಯವನ್ನು ರೂ . 8.00 ಲಕ್ಷಗಳಲ್ಲಿ 
(ಸೇವಾ ತೆರಿಗೆ ಹೊರತುಪಡಿಸಿ) ಮೆ || ಐಡೆಕ್ ಸಂಸ್ಥೆಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪ್ರವಾಸೋದ್ಯಮ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪ್ರವಾಸೋದ್ಯಮ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
P. R. 322 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C. 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1009 ವೆಚ್ಚ -12/14 , ಬೆಂಗಳೂರು, ದಿನಾಂಕ 05 -12 -2014 
ಕರ್ನಾಟಕ ರೇಷ್ಮೆ ಉದ್ದಿಮೆಗಳ ನಿಗಮದ ಮುಖ್ಯ ಕಛೇರಿ, ಘಟಕಗಳು ಹಾಗೂ ಮಾರಾಟ ಮಳಿಗೆಗಳ ನಿರ್ವಹಣೆಗಾಗಿ ಸೈನಿಕ್ ವೆಲ್‌ಫೇರ್ 
ಸಹಕಾರ ಸಂಘದ ಮೂಲಕ 216 ವಿವಿಧ ದರ್ಜೆಯ ಮಾನವ ಸಂಪನ್ಮೂಲ ಸೇವೆಯನ್ನು ದಿನಾಂಕ 01- 11 - 2014 ರಿಂದ 31 -10 - 2015 ರವರೆಗೆ 
ರೂ .26.50 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ತೋಟಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಸೈನಿಕ್ ವೆಲ್‌ಫೇರ್ ಸೊಸೈಟಿಯು ಹೊರಗುತ್ತಿಗೆ ಸಂಬಂಧ ಕಾರ್ಮಿಕ ಇಲಾಖೆ ರೂಪಿಸಿರುವ ಕಾನೂನಿನ ಅವಕಾಶಗಳನ್ನು ಸೂಕ್ತವಾಗಿ 
ಪರಿಪಾಲಿಸುತ್ತಿದೆ ಎನ್ನುವುದನ್ನು ಖಾತರಿ ಪಡಿಸಿಕೊಂಡು ಸರಬರಾಜು ಆದೇಶ ನೀಡಬೇಕು ಹಾಗೂ ಹೊರಗುತ್ತಿಗೆ ಸಿಬ್ಬಂದಿಯ ಸಂಖ್ಯೆಯ ಅಗತ್ಯತೆ ಬಗ್ಗೆ 
ತೋಟಗಾರಿಕೆ ಇಲಾಖೆಯು ಮನವರಿಕೆ ಮಾಡಿಕೊಂಡು ಮುಂದುವರಿಯಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ 
ಸಂಗ್ರಹಿಸುವುದನ್ನು ತೋಟಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


P . R . 323 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 972 ವೆಚ್ಚ - 12 / 14, ಬೆಂಗಳೂರು, ದಿನಾಂಕ 05 - 12 -2014 
ನಿತ ರಾಜ್ಯಪಾಲರ ಕೊಠಡಿಯನ್ನು ನವೀಕರಿಸುವ ಸಂಬಂಧ ಅಗತ್ಯ ಪೀಠೋಪಕರಣಗಳನ್ನು ರೂ . 12,78,814 /- ಗಳ ವೆಚ್ಚದಲ್ಲಿ 
ಮೆ|| Stanley Retail Ltd ., ಬೆಂಗಳೂರು, ಸಂಸ್ಥೆಯಿಂದ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
- ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


P. R . 324 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1053 ವೆಚ್ಚ - 12/ 14 , ಬೆಂಗಳೂರು, ದಿನಾಂಕ 05- 12 -2014 
ಕರ್ನಾಟಕ ಘನತೆವೆತ್ತ ರಾಜ್ಯಪಾಲರು ದಿನಾಂಕ 07 - 12 - 2014 ರಂದು ಬೆಂಗಳೂರು- ಹುಬ್ಬಳ್ಳಿ - ಬೆಂಗಳೂರು ಪ್ರವಾಸ ಕೈಗೊಳ್ಳಲು ಮೆ || ಜಿ. ಎಂ . ಪಿ. 
ಏರ್ ಚಾರ್ಟರ್, ಬೆಂಗಳೂರು, ಈ ಸಂಸ್ಥೆಯ ಮೂಲಕ ವಿಶೇಷ ವಿಮಾನ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


೯೬೭ 


ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


P . R . 325 
S. C . 25 


Efficient 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 981 ವೆಚ್ಚ - 12 / 14 , ಬೆಂಗಳೂರು, ದಿನಾಂಕ 05 -12 - 2014 
ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲ್ಲೂಕಿನ 1337 ಪಂಪ್‌ಸೆಟ್‌ಗಳನ್ನು Ag -DSM ಯೋಜನೆ ಅಡಿಯಲ್ಲಿ ರೈತರಿಗೆ ಉಚಿತವಾಗಿ ಬದಲಿಸಿ Energy 
Efficient Pumpset ಗಳನ್ನು ಅಳವಡಿಸುವ ಹಾಗೂ ನಂಜನಗೂಡು ಮತ್ತು ಹುಣಸೂರು ಉಪ ವಿಭಾಗಗಳಲ್ಲಿ ಗುರುತಿಸಲ್ಪಟ್ಟ 74 ಫೀಡರ್‌ಗಳ ಪೈಕಿ 2 
ಫೀಡರ್‌ಗಳಲ್ಲಿ ವಿದ್ಯುತ್ ವಿತರಣಾ ನಷ್ಟವನ್ನು ತಡೆಯುವ ಸಲುವಾಗಿ Distribution Energy Efficient Panel (DEEP) ಗಳನ್ನು ಅಳವಡಿಸುವ ರೂ . 5.14 
ಕೋಟಿಗಳ pilot ಯೋಜನೆಯನ್ನು ಮಾತ್ರ ಕೇಂದ್ರ ಸರ್ಕಾರದ ಸಾರ್ವಜನಿಕ ಉದ್ದಿಮೆಯಾದ M /s. Energy Efficiency Services Limited (EESL 
- A GOI PSU ) ಮೂಲಕ ನೇರವಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


PR. 326 
S . C . 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಒಳಾಡಳಿತ ಸಚಿವಾಲಯ 
ವಿಷಯ : ಹೊಸದಾಗಿ ಕಾರಾಗೃಹ ಇಲಾಖಾ ನೌಕರರ ಕ್ರೀಡಾ ನಿಧಿ ಸ್ಥಾಪಿಸುವ ಬಗ್ಗೆ. 

ಓದಲಾಗಿದೆ: ಎಡಿಜಿಪಿ ( ಪ್ರಿಸನ್ಸ್) ಇವರ ಪತ್ರ ಸಂಖ್ಯೆ: ಕ್ರೀಡಾ. ನಿಧಿ/ ಸಿಆರ್ - 01/ 2012 - 13, ದಿನಾಂಕ : 10 - 9 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕರ್ನಾಟಕದ ಕಾರಾಗೃಹಗಳ ಮಹಾನಿರೀಕ್ಷಕರು, ಇವರು ಕರ್ನಾಟಕ 
ಕಾರಾಗೃಹ ಇಲಾಖೆ ನೌಕರರ ಕ್ರೀಡಾ ನಿಧಿ ಸ್ಥಾಪಿಸುವ ಪ್ರಯುಕ್ತ ಕರಡು ನಿಯಮಗಳನ್ನು ರಚಿಸಿ ಸೂಕ್ತ ಆದೇಶ ಮತ್ತು ಮಂಜೂರಾತಿಗಾಗಿ ಸರ್ಕಾರವನ್ನು 
ಕೋರಿರುತ್ತಾರೆ. 

ಪೊಲೀಸ್ ಇಲಾಖೆಯಲ್ಲಿ ದಿನಾಂಕ: 11 - 9 -1959 ರಿಂದ ಕ್ರೀಡಾ ನಿಧಿ ಸ್ಥಾಪಿಸಲಾಗಿದ್ದು, ಸದರಿ ಕ್ರೀಡಾ ನಿಧಿಗೆ ಸಂಬಂಧಿಸಿದ ನಿಯಮಗಳ 
ಪುಸ್ತಕವನ್ನು ಹಾಗೂ ಕ್ರೀಡಾ ವಂತಿಗೆ ದರವನ್ನು ಪರಿಷ್ಕರಿಸಿದ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಲಾಗಿರುತ್ತದೆ. ಪೊಲೀಸ್ ಇಲಾಖೆಯ ಮಾದರಿಯಲ್ಲಿಯೇ 
ಕಾರಾಗೃಹ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕ್ರೀಡಾ ನಿಧಿಯನ್ನು ಸ್ಥಾಪಿಸುವ ಪ್ರಯುಕ್ತ ಕರಡು ನಿಯಮಗಳನ್ನು ರಚಿಸಿ ಸೂಕ್ತ ಆದೇಶ ಮತ್ತು 
ಮಂಜೂರಾತಿಯನ್ನು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್ ಡಿ 89 ಪಿಆರ್‌ಇ 2012 , ಬೆಂಗಳೂರು, ದಿನಾಂಕ: 17 - 11 - 2014 
ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕರ್ನಾಟಕ ಕಾರಾಗೃಹಗಳ ಮಹಾನಿರೀಕ್ಷಕರು, ಬೆಂಗಳೂರು, ಇವರ ಪ್ರಸ್ತಾವನೆಯನ್ನು ಸರ್ಕಾರವು 
ಕೂಲಂಕಷವಾಗಿ ಪರಿಶೀಲಿಸಿ, ಕರ್ನಾಟಕ ರಾಜ್ಯ ಕಾರಾಗೃಹ ಇಲಾಖೆ ನೌಕರರ ಕ್ರೀಡಾ ನಿಧಿ ಸ್ಥಾಪನೆಯ ಈ ಆದೇಶಕ್ಕೆ ಅನುಬಂಧಿಸಿರುವ ನಿಯಮಗಳು 
ಅಂದರೆ ಕರ್ನಾಟಕ ರಾಜ್ಯ ಕಾರಾಗೃಹಗಳ ಕ್ರೀಡಾ ಪದೋನ್ನತಿ ಮಂಡಲಿ ನಿಯಮಗಳನ್ನು ಅಂಗೀಕರಿಸಿ ಮಂಜೂರಾತಿಯನ್ನು ನೀಡಿದೆ. 

* ಈ ಆದೇಶವನ್ನು ಕಾನೂನು ಇಲಾಖೆ ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಗಳು ಕ್ರಮವಾಗಿ ತಮ್ಮ ಟಿಪ್ಪಣಿ 
ಸಂಖ್ಯೆಗಳು: ಲಾ /454/ ಅಭಿಪ್ರಾಯ /2013, ದಿನಾಂಕ: 07 -10 -2013 ಮತ್ತು ಸಂವ್ಯಶಾಇ 280 ಅಶಾರ 2013, ದಿನಾಂಕ: 18- 3- 2014 ಗಳಲ್ಲಿ ನೀಡಿದ 
ಅನುಮೋದನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ.ಎಸ್ .ಜೋಗೋಜೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಸೆರೆಮನೆ ಮತ್ತು ಸಿನಿಮಾ). 


ECOS 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 

KARNATAKA STATE 
PRISON SPORTS PROMOTION BOARD 

RULES 

THE KARNATAKA STATE 
PRISON SPORTS PROMOTION BOARD , BENGALURU 

REGULATIONS OF THE 


KARNATAKA STATE PRISON SPORTS PROMOTION BOARD , BENGALURU 


1 . Title : " The Karnataka State Prison Employees Sports Control Board " 

Prison Officers and Staff of the Karnataka State Prison Department are the members of the Karnataka State Prison 
Employees Sports Control Board situated in Head Office , i.e . Office of the Addl. Director General of Police & Inspector General of 
Prisons, Karnataka State , Bengaluru or any place to be notified by the Chairman of the Karnataka State Prison Employees Sports 

Control Board . 
2 . Aims and Object : 

The object of the Karnataka State Prison Employees Sports Control Board is to effectively co -ordinate the activities of the 
various District / Unit Sports Committees , regulate the purchase of quality sport equipment, pick up talented sportsmen found in the 
Prison Department who have achieved excellence in the State Level , National and International level meets and impart sustained and 
systematic training to improve their standards by organizing intensive coaching camps and also effectively liaise with the Sports 
Authority of India . South Centre Bengaluru in order to bring out the best from the talented Sportsmen in the Prison Department so that 
the Karnataka State Prison Department can make a m ark in the inter -state Sports Meet as well as All India Prison Games and Sports 
meets . It shall hold Control and administer the property and funds of the Board through the Secretary -cum - Treasurer. 
3. Constitution of the Board : 

The Karnataka State Prison Sports Control Board will have all Executive Committee under a Chairman . 
( 1) Chairman of Executive Committee : 
The Addl. Director General of Police & Inspector General of Prison .Karnataka State 
will be the Chairman of Executive Committee of the newly Constituted Karnataka State 
Prison Employees Sports Control Board . 
( 2 ) Members of the Executive Committee : 

The following Prison Officers will be the Members of the Executive Committee of the Karnataka State Prison Employees 
Sports Control Board : 
• Deputy InspectorGeneral of Police (Administration ] 
• Deputy Inspector General of Prisons. (Headquarters ) Bengaluru . 
• Deputy Inspector General of Prisons, North Zone , Belagavi 
• Principal , Prison Training Institute, Mysuru . 
• Two Chief Superintendents of Central Prison to be nominated by the Chairman 
• Two Superintendent of District Prisons to be nominated by the Chairman 
• Two Chief Jailors / Jailors to be nominated by the Chairman . 

• Gazetted Manager, Head Office , Bengaluru 
( 3) Secretary -cum - Treasurer : 
Gazetted Manager working at Head Office to be nominated by the Karnataka State Prison Employees Sports Control Board shall be 
Ex -Officio Secretary -cum -Treasurer of the Board . 

i) The Chairman and 3 Members present form a quorum . 
ii) The Chairman would be at liberty to change the Members of the Executive Committee depending on the exigencies of 

service without assigning any reasons 
The Executive Committee of the Board will be accountable to the Addl. Director General of Police & Inspector General of 
Prison , Karnataka State , in all its activities. besides implementing the suggestions made by the All India Sports control 

Board . 
4 . Matches and Tournaments : 
(1) Matches and Tournaments with other sports teamsmay be arranged with the previous permission of the Chairman . Funds out 

of the Karnataka Prison Employees Sports Fund can be utilized for these engagements if the financial position is good and 

provided thatnot more than 5 % of themoney available is used . 
( 2) Selection of the Central Prison Level team to be sent to the Annual State Prison Employees Sports will be from amongst the 

winner of the Central Prison Team Sports. The Annual Prison Employees Sports will be held so as to enable the selected team 
to have at least one clear month of intensive training before they participate in the Annual State Prison Employees Sports. 


111) 


The 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


5 . Members : 

Employees of the Karnataka State Prison Force (Gazetted and Non -Gazetted Officers and men /women ) shall be the Members 
of the Karnataka State Prison Sports Control Board . The list of members of the Karnataka State Prison Sports Control Board as it 
stands from time to time with their signature shall be maintained in the Prison DepartmentHead Office . 
6 . Powers and duties of the Chairman of executive committee and secretary -cum treasurer . 

• Chairman : 

The Chairman of Executive Committee of the Karnataka State Prison Sports Control Board and shall hold office and preside 
over all the meeting unless he resigns before this period , He shall arrange and preside over all the meetings of the Executive 
Committee of the Board , If in his opinion , any matter that has arisen required immediate action , he shall take such action as 
he deems necessary . The Chairman of Executive Committee will co -ordinate all the Sports activities of the Prison Department. 

The post is honorary . He shall lead the team for the athletic , duty and welfare meets at the All India Level. 

• Secretary - cum -treasurer : 
He shall carry on all correspondence on behalf of the Board and give effect to the various decisions and resolutions of the Sports 
General Council / Executive Committee of the Board . He shall give notice ofMeetings and record minutes and arrange to circulate the 
proceedings of the meetings to various subsidiary units . He shall be responsible for the maintenance of various records and registers 
and carry out other duties thatmay be entrusted to him by the Chairman of Executive Committee. The post is honorary . Hemay lead the 
team for the athletic, duty and welfare meets at the All India Level. 

He shall exercise general supervision over the funds of the Board . He shall receive all subscriptions and donations and keep a 
regular account of receipts and expenditure . He shall be responsible for all moneys received by the Board and shall issue receipt for the 
same on the prescribed form . 

He shall be authorized to sign cheques up to a ceiling limit of Rs. 10 , 000/- Cheques above Rs. 10 ,000/- shall be countersigned by 
the Chairman of tile Board . 

He shall submit an Annual Statement of Accounts . Receipts Expenditure and an audited Balance Sheet. 

The Secretary may after consulting the Chairman take any urgent action that may be necessary and report the same as soon as 
possible to the Executive Committee of the Board for ratification . 

The Secretary shall be assisted by a Member of the Ministerial Staff or a Prison officer from any unit of the State of the Office of 
the Additional Director General of Police & Inspector General of Prisons who is familiar with the maintenance of accounts on conduct of 
sports and who will be paid Rs. 100/- per month or such sum as decided by the Executive Committee as honorarium . The member of the 
Executive Staff maintaining the accounts shall be entrusted with this task in writing by the Secretary . The accounts of the Sports Funds 
shall be strictly maintained as per the Karnataka Financial Code by this Clerk besides handling the cash for which also he is 
responsible . 
7 . Activities : 

1) The Executive Committee of the Board shall meet at least once in 4 months and review the various steps taken to improve 
the standard of Prison men in various games and sports events and specially organize State coaching camps with the help of the 
National Institute of Sports , South Centre , Bengaluru and Director of Youth Services and Sports , Karnataka , Bengaluru . The Board will 
also be charged with the responsibilities of promoting sports and Athletic Competitions in the Prison Department to improve ESPIRIT 
DE CORPS and MORALE of the force and foster better relations among various ranks in the Department. The Executive Committee of 
the Board shall conduct activities subject to general supervision and control of the Chairman of the Board . 

2) The Executive -committee shall organize intensive coaching camps for all the members selected to represent the " All India 
Prison Duty Meet " to improve their performance . The venue and duration of these coaching camps shall be decided by the Chairman in 
consultation with the Chairman 

3) The Executive Committee may also co -opt any person or representatives of an institution as an adhoc member of the 
Executive Committee for any specific purpose for a specified period to help the Committee in its deliberations , with the sanction of the 
Chairman of the Board . 
8 . Funds : 
(1 ) The following subscriptions shall be collected from the various members of the Board : 

i A Group Officers (Supdt. of C . P & Above ) Rs. 100 /- per month 
ji B Group Officer (A /S , Gazetted Manager) Rs. 50 /- per month 
C Group Employees 

Rs . 25 /- Permonth 
iv D Group Employees 

Rs. 10 /- per month 
(2) All the amount collected from the concerned Taluk , District and Central Prisons should be sent to the Head Office through 
bank draft by end of the quarter month . To watch proper collections, the disbursing officers shall keep a Ledger and post the collections 
made. Arrears if any , should be collected at the time of disbursement of pay . The funds so collected will constitute the funds of the 
Karnataka State Prison employee Sports Control Board and will be maintained in the each prison . The funds shall be utilized in 
furtherance of the aims and objectives of the Board by the Chairman . 


520 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೪ , ೨೦೧೫ 


ಭಾಗ ೪ಎ 


а 


0 


b 


0 


(3) The Executive Committee will also help the Chairman to utilize the Sport funds properly . Sports Committee for the purchase 
of various types of sports equipment of standard quality for use in the prison Department. The Executive Committee should periodically 
examine and put up various proposals relating to the incentives for enthusing Sportsmen . 
9. Account Registers : 
The Following registers shall be maintained for recording Sports Funds transactions : 
1) Cash Book : 
A separate Cash Book shall be maintained for the Sports Fund collection and Expenditure thereof both by the different Prisons as well 
by the Secretary -cum - Treasurer in the Office of the Addl. Director General of Police & Inspector General of Prison . All receipts and 
payments on a unit of this fund shall be recorded on this Cash Book and Proper receipts issued for all amounts received by them . In the 
case of collections made from pay bills , consolidated receipts may be issued each month by other disbursing officers , specifying the 
metal numbers etc ., and the amount, on the reverse of the receipt. For this purpose , small receipt books may he got printed at a 
minimum cost and the expenditure met from the Sports Fund . The Secretary -cum - Treasurer of the Executive Committee of the Board 
may get these books containing 100 receipts cash printed and allot them to the various Districts /Units so that the Unit Officer in turn will 
distribute them to various taluks . The Unit Officers are prohibited in getting these receipt books printed themselves for the supply of the 
same to the Taluks. A register shall be maintained by the Secretary -cum - Treasurer to record the number of receiptbooks printed and its 
distribution at any one time Allreceipt book shall be page numbered . 
2) Collection Register : 

All collection should be noted in the collection register in the form prescribed . The responsibility of handling cash and accounts 
matters is the concern of the Manager or accounts clerks of the Taluk , District and Central Prison . A written order should be given to the 
incumbents concerned about entrustment of cash . This register shall be page numbered . 
10 . Expenditure : 
( 1) The funds maintained in the Prison Department Head Office will be spent for the purpose mentioned below up to the limits noted 
against each : 

On Annual Prison Sports and Sports Equipment 75 % 
Remuneration to clerical staff 

5 % 
C Reserve 

10 % 
d Miscellaneous such as friendly matches, printing etc . 10 % 
(2 ) The funds of the Sports Committee shall be deposited in one of the nationalized Banks. in the name of Karnataka State Sports 
Control Board . The expenditure on the annual Sports should not exceed 50 % of the collections for the year. This amountmay be utilized 
for conducting event. repairing . making of Uniforms, purchase of sports articles etc . Any expenditure exceeding the above limit shall be 
made only with the previous sanction of the executive Committee of the Board . 
( 3) The properties of central Sports Committee will be in the custody of the Secretary and the unserviceable articles shall be sold in 
auction by the Secretary with the previous sanction of the Chairman and Chairman of Sports Committee . 
11. Budget and audit of accounts : 
(1) BUDGET: The central Sports Committee shall prepare a Budget for each financial year commencing from 1st April and ending with 
31st March of every year and send it to the Secretary, Executive Committee for the approval of the Chairman and of the Executive 
Committee of the Board , by the end of February . 
(2 ) Audit of Accounts : 
The Karnataka State Prison Employees Control Board shall appoint auditors and fix their remuneration . The audited statement of 
account shallbe placed before the Sports General Council, for approval during its annualmeeting every year . 
12 . Donations and Requests : 
(1 ) The names of persons ( from the Department and the retired Prison Officers) who make substantial contributions to the funds of the 
Respective Committee shall be recorded and the Secretary -cum - Treasurer shall publish the same, as benefactors . 
(2 ) In exceptional cases , donations made by respectable private Gentlemen in the form of Trophies only may be accepted with the 
approval of the Government, who will be moved through the Chairman . 
13. Removal of Members : 
( 1) Any member of the Board is liable to be removed from the rolls of the Board by the Executive Committee through a resolution 
adopted by it and approved by the Chairman of the Board for any conduct injurious to the fair name of the Board or the Prison Force . 
provided a notice is served on him one month prior to the decision of the Executive Committee . A notice of the complaint made against 
him stating there in the time and place appointed for its consideration when he may attend in person and be heard shall also be given . 
Not less than 7 day s notice should be given of the intention to finally pass such a resolution , when will take effect from the date of 
approval by the Chairman . 
14 . Rules and Orders : 
The Chairman of the Board may appoint Adhoc Communities an issue orders as and when deemed necessary . 
1) To examine and adoptperiodical reports submitted by the Karnataka State Prison Sports Control Board . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೪ , ೨೦೧೫ 


620 


2) To enunciate principles according to which the Karnataka State Prison Sports Control Board should operate . 
3) To approve the introduction of new items of sports and games in the State Prison Sports . 
4 ) To collect subscriptions for sports funds and allocate funds to the Board and to Unit Sports Funds and for the propermaintainance of 
accounts . 
5 ) To organize regular audits of the accounts of the Board and to Unit Committee not less than once a year in any case , or more 
frequently , if necessary . 
6 ) To take such other steps asmay be necessary or expedient to carry into effect the objects of the Board . 
15 . General Meeting : 
(1) The annual General meeting of the Board and the Sports General Council shall be held once in every year, at the time of the Annual 
Sports , at such time and place as the Executive Committee may from time to time determine. At such Annual General Meeting the 
reports of the Executive Committee for the previous year together with an audited copy of the Balance Sheet. Income and Expenditure 
statement and the auditor s Report shall be submitted for approval. 

Note : The calendar year commencing from January 1st and ending on the 31st December shall the official year of the Board . 
2 ) The Executive Committee may convene an extraordinary General Body Meeting of the Board whenever they think fit. 

3) A Special General Body meeting may be convened at any time on the requisition of the Chairman of the Sports Control Board 
or Chairman Executive Committee who shall state in writing the business for which they wish the meeting to be convened and the 
Executive Committee shall within ten days from the date of receipt of the requisition proceed duly to call a meeting for the consideration 
of the business stated on a day not later than forty days from the date of receipt of the requisition . 

4 ) Not less than atleast twenty one clear day s notice of every General Body meeting Extraordinary or Special specifying the 
date , place and hour of the meeting and containing a statement of the business to be transacted thereat, shall be put up on the notice 
board of each office and save as hear-in - after mentioned , no business other than that specified in such notice shall be transacted 
thereat. 

5 ) Any accidental omission to give such notice or the non -receipt of notice by any member shall not invalidate the Proceedings 
of any General Body Meeting. 

6 ) The business of an ordinary General Body meeting shall be to receive and consider the Audited Balance sheet the income 
and expenditure account and the Report of the Committee and of the Auditors and to elect and fix the remuneration of the Auditors . 

7) 20 Member personally present shall be the Quorum for a General Body Meeting and no business shall be transacted by any 
General Bodymeeting unless the quorum requisite is present at the commencement of the business . 

8 ) Addl. Director General of Police & inspector General of Prison . Karnataka State who is the Ex-officio Chairman of the Sports 
Control Board shall preside over every General Body meeting of the Board . In case of any emergency due to which he cannot be 
present. he may nominate any officer by name to preside over the Meeting . 

9) Every question submitted to any General Body Meeting shall he decided by a show of hands and in the case of an equality of 
votes the President of the Meeting shall have a casting vote in addition to the vote to which he is entitled as a member . 
16 . General: 
( 1). All acts undertaken under these rules and regulation shall be in the name of the Secretary of the Board for the time being who shall 
sue or be sued in the courts of Law , for and on behalf of the Board . All charges incurred by or claimed against the Secretary shall he 
incurred and paid for from the General Fund of the Board and Secretary shall not be made personally responsible in any manner 
whatsoever in respect ofbonafide act done by him for or on behalf of the Board . 
(2). Grants may also be given by the Government for purchase of trophies and such other expenditure in connection with the central 
Prison Sports . Such grants will be drawn by the Secretary-cum - Treasurer of the Board . 


P . R . 35 


By Order and in the name of the Governor of Karnataka , 

D . S . JOGOJE 
Under Secretary to Government, 
Home Department (Prison & cinema) 


S . C . 100 


FOREST, ECOLOGY AND ENVIRONMENT SECRETARIAT 

NOTIFICATION 

No. FEE 32 FDP 2015 , Bengaluru , dated : 25 .04. 2015 . 
The exemption given for "Mango " under sub -Rule (f) of Rule 144 of the Karnataka Forest Rules, 1969 stands withdrawn with 
immediate effect and until further orders . 

By Order and in the name of the Governor of Karnataka, 
P . R . 287 

H . S . BHAGYALAKSHMI 

Under Secretary to Government, 
S . C .1, 100 

Forest, Ecology and Environment Department. 


629 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೪ಎ 


FOREST, ENVIRONMENT AND ECOLOGY SECRETARIAT 

NOTIFICATION 
NO : FEE 362 FWL 2014 , BENGALURU , DATED : 26 - 03 -2015 . 
The Government of India has conveyed its approval for setting up of Dandeli Elephant Reserve vide letter No : F .No.7 -2/ 2012 
PE dated 27 -02 - 2015 for an extent of 2321. 119 sq.k.m . (475.018 sq .k.m . of core area and 1846 . 101 sq.k.m . of Buffer area). Now , 
Government of Karnataka after carefully considering the matter hereby declare the area described in the Schedule , as Dandeli 
Elephant Reserve under the Centrally Sponsored Scheme Project Elephant . 

SCHEDULE 
1 . Name 

: Dandeli Elephant Reserve 
2 . Districts : Spread over the districts of Uttara Kannada, Belgaum , Haveri, Dharwad . 
3 . Area 

: Core - 475 .018 Sq. Kms. 

Buffer - 1846 . 101 Sq. Kms. 

Total - 2321. 119 Sq . Kms. 
Boundary Description 
Core Area: 
The existing notified areas of Dandeli Wildlife Sanctuary . 
Buffer Area : 

The areas falling under Yellapur, Kirwatti, Mundgod and Katur range of Yellapur Division , Hanagal range of Haveri Division , 
Kalghatti range of Dharwad , Khanapur range of Belgaum Division , Joida range of Karwar Division , Sambrani, Haliyal, Virnoli, Dandeli, 
Barchi, Jagalbet, Tinaighat and Bhagawati range of Haliyal Division . 

By Order and in the name of the Governor ofKarnataka 

S . P .PATIL 
Under Secretary to Government, 

Forest, Environment and Ecology Department 
Schedule 
Area Statement for Dandeli Elephant Reserve 


District 


Circle 


Division 


Core Area in sq.kms. 


Buffer Area in sq .kms. 

Comp. Sy .No . 


Location 


Extent 


Location 


Extent 


Extent 


Uttar 


Kanara 


Haliyal 


Kannada 


Circle 


Division 


Bhagwati Range 


Sirsi 


Addigera 


VIII-1 , VIII-3 


Bhagwati (S ) 


VIII- 14 , VIII - 18 , VII- 19 


Bhimanalli 


VIII - 16 


Machepur (N ) 


XX -1, XX- 2 , XX -3 


3538 .56 


Maiwad 


XX -4 , XX -5 


Bhagwati (N ) 


XX -6 , XX -7 


Addigera 


VIII-2 , VIII-4 


364. 14 


Sambrani Range 


Narnalli 


IX -23 , IX -24 , IX -25 


Sambrani 


IX - 27 , IX - 28 


Gundrolli 


VIII-TPF, VI-TPF 


Bommanalli 


IX -2 , IX - 3, IX -4 , IX -5 , IX -6 


Chickkansirda 


IX -7, IX -8 , IX - 9, IX -10 


Balashettikoppa 


IX - 1, IX -11 , IX -12, IX - 21 


Mynal 


IX -13 


10869.36 


Rayapattan 


IX - 19 , IX -20 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


522 


Hosur 


IV -TPF , IV - TPF , IV - TPF 


Jataga 


IV -TPF , IV - TPF 


Doddakoppa 


IV- TPF , IV - TPF 


Kalginatti 


III- TPF 


Gardolli 


III- TPF , III-TPF , III-TPF 


Kariakalla 


III - TPF 


HaliyalRange 


Mundki 


VII- A , TPF , VII- A , TPF 


Pata 


I-TPF, I-TPF 


Koleball 


VI-TPF 


Ambadga 


VI- TPF 


Ajagaon 


I- TPF 


6608 .72 


Kesarolli 


HI-TPF 


Javalli 


I- TPF 


Ajagaon 


II- TPE 


Kesarolli 


II- TPF 


Virnoli Range 


Hudsa (N ) 


1- 10 , 1- 16 , 1- 17 , 1- 18 , l- 19 


Virnoli 


II-12, 11-14 


Phansoli 


11-13 


Virnoli (N ) 


II -22 


Gavegali (W ) 


II- 25 , 11- 26 


Gavegali (C ) 


II- 27 , 11 - 28 


Gavegali (N ) 


II- 29, 11- 30 , 11- 31, 11- 32 


Pradhani 


11-33, 11-34 , III- 33, III- 34 


Kulgi 


III-25 , III-3, III-5 


8566 . 15 


Kalbhavi 


III- 7 


Malawadi 


III- 11, III- 14 , III- 16 


Kansirda 


III- 12, III- 13 , III- 15 


Kansirda (N ) 


III - 17 , 111-21, III- 22 


Kansirda ( S ) 


III- 18 , III- 19 , III -20 


Veerampalli (E ) 


III-23, III- 24 , III- 25 


Veerampalli (C ) 


111 - 26 , III-27, III-28, III- 29 


Veerampalli (W ) 


III-30, III- 31, III- 32 


Kulgi (N ) 


II- 1 , III- 4 


Phansoli 


Il-11 


Kalbhavi 


III-6 , III-8, III -9 


1727. 34 


Malawadi 


III- 10 


Gutti 


IV - 27 (P ), IV -28 (P ), IV - 29(P ) 


Dandeli Range 


. 


Kariampali 


V -10 , V -11 , V -12 


Alur (N ) 


V - 20 


Bedarshirgur 


V - 23 , V -28 


628 


FOOT : 37 ODRE, TOUJO, ZBJA 8 , 90093 


ಭಾಗ ೪ಎ 


Ambewadi (E ) 


V - 26 


3844 .65 


Badgund 


VI- 2 


Mavalangi 


V1-5, VI-6 , VI-7 


Kondpa 


VI-11, VI-12 , VI-13 


Donshet 


VI-20, VI-21 


Usoda 


VI-31 


Alur (S ) 


V - 15 , V - 16 


Alur (N ) 


V -17, V -18, V - 19, V -21 


Ambewadi (E ) 


V - 22 


Bedarshirgur 


V - 24 


Badgund 


VI- 31 


4845 .24 


Mavalangi 


VI- 4 


Konada 


VI-8 , VI- 9 , VI- 10 


Kondpa 


VI- 14 


Donshet 


VI- 17 , VI- 18 , VI- 19 


Usoda 


VI-28 , VI-29, VI- 30 


Barchi Range 


Vitnal 


VII-2 , VII-3 


Singatgeri 


VII -18 , VII -19, VII- 20 


Kesarodga 


VII-21, VII-22, VII- 23 


2451.45 


Kudalgaon 


VI-24, VI-25 


Singargaon 


VI- 26 


Vitnal 


VII - 1 


Ajagarni (W ). 


VII-4 


Handli 


VII -9 , VII -10 , VII-11 


Ajagarni (E ) 


VII -14 , VII- 15 


Kesarodga (S ) 


VII- 16 , VII- 25 , VII- 26 


4205.33 


Singatgeri 


VII- 17 


Kesarodga 


VII- 24 


Gobral 


VII-27 , VII- 28 , VII-29 


Kudalgaon 


Jagalbet Range 


JBB -17 , JBB -28 , JBB -37 


668.66 


JBB -18 , JBB -30 , JBB -38 


652.22 


Tinaighat Range 


Chandewadi 


TGB - 1, TGB -4 


Kungini 


TGB -2 , TGB - 3 


Payaswadi 


TGB-8 , TGB -9 


Devalli 


TGB - 12 


3513.68 


Anmod (N ) 


TGB - 30 , TGB -31 


Anmod (W ) 


TGB- 33 


Rangaruk 


TGB - 34 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


6238 


Yallapur 


- do 


-do 


Division 


Yallapur 


CXC 


Kirawatti 


CXCIII, CXCIV 


52962.232 


Mundagod 


CLXXXIX 


Manchikeri 


XV & XIII 


XXXII 


XIV , XXIII 


XVI 


Kanara 


-do 


Sirsi Division 


Circle 


Sirsi 


-do - 


-do 


Karwar 


SB - 26 , 


3538 


SB -20 (B ) 


SB -25 - SB -31 


Dandeli 


Dandeli 


-do 


-do 


Wildlife 


Wildlife 


Division 


Sanctuary 


47501.80 


Dharwad 


Dharwad 


Dharwad 


Circle 


Division 


Kalakghatgi 


B1-IV , VII 


7540 .21 


VIII, IX , X , XI 


XII 


Haveri 


-do 


-do 


Division 


Hanagal 


(kysanur, 


4112 . 4 


shird Villages ) 


Belgaum 


Belgaum 


Belgaum 


Circle 


Division 


Khanapur Range 


CCLXXIX -10 ,4,5 ,8, 9,6 ,7 ,12 ,3 , 


14622 .78 


Nagargalli Range 


CCLVIIIA1, 2 , 3,5 ,6 ,8 ,9 


12294. 36 


Londa Range 


CCLXXVIII-1 ,5 ,3 ,4,2 ,6 


20121. 97 


Kanakumbi Range 


CCLXVIII-2,3,8,4,9,1,5,6 


11891.19 


Golihalli 


CCLXVII- 1,2,4,5 


4162.45 


Belgaum 


CCCXXIV - 2,6 ,5 ,4 ,1 


1550 .21 


CCLXIXA-9 ,7,8 ,1,4 ,5 ,6 ,3 ,2 


CCCXV - 1 


CCLVIII-B 2 -2 -156 


CCLXXI 4 ,7,8,6,5,1,9,3,2 


CCCXIII -23 


CCCXXB -6 ,7 


CCCXXIII-20, 21,22,23 


CCLLXIX -A - B -9 - 10 


CCCXXXI-30 - 2 -1 


CCLXIII-3 ,1 ,5 ,4 ,2 


528 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೪ಎ 


CCLXII- 2 - 3 - 5 - 1 


CCLXV -1 -2 


CCLXXIII-5 ,6 ,1 ,8 ,9,3 ,4 ,2 


CCLXV -3 ,4 ,5 ,1,2 


CLLVII -1,2 ,3,4 


CCLXXVI- 1 ,2 


CCLXXIX -4,12,3,10, 11,13 


CCCXXV-6 ,4 


CCLVIIIB - 2 


CCLVIII - A 4 ,5 ,6 


CCLXIXB -8 ,9 ,10, 1,2 ,11, 3,4 ,5 ,6 ,7 


CCLXXA-5 , 4,6 ,7 ,3 ,1, 2 


CCLXXII-2 ,3, 13,4 ,7,9,8,1,5 


CCLXXVII -1,2 


CCLXXB-4 ,6 ,7 ,5 ,3,2 


CCCXIXIII- 16 


CCLXXIV - 1,2 ,3,4,5 


CCLXXV -3,4 


CCCXXII- 16 ,5 , 10 , 11 


CCCXXI-30,2,18 ,24 ,25,1,14 ,11,13,16 


CCLXIV - 1 ,2 


CCCXXVI- 1,2 


XIX - 1 to 24 


CCLVII- 1,2,3 ,4 


184651.302 or 
1846 . 101 Sq . 


47501.8 or 
475 .018 sq 


Kms. 


PR . 264 


S .P .PATIL 
Under Secretary to Government, 

Forest , Environment and Ecology Department. 
FOREST , ENVIRONMENT AND ECOLOGY SECRETARIAT 


NOTIFICATION 
NO : FEE 202 FWL 2014 , BENGALURU , DATED : 26 - 03- 2015 . 
The Government of India have conveyed its approval for setting up of Mysore Elephant Reserve vide letter No .7 -2 /00 (PE ) 
dated 26 -03- 2002 to an extent of 3103 .40 sq.km . of Core area and 3621.47 sq .km . of Buffer area totalling 6724 .07 sq.kms. Further, in 
the 13th Meeting of the Steering Committee of Project Elephant held on 17 - 12 - 2014 , the proposal was discussed in detail, duly 
complying with the directions of the Hon ble High Court of Karnataka dated 28 -03 - 2013 in WP (Civil) No. 14029/ 2008 (GM -RES ) and 
accorded approval to the above proposal of Government of Karnataka to include Bhadra Wildlife Sanctuary and neighbouring areas 
(455.80 sq .km . Core area + 876 .14 sq .km Buffer area totally 1331. 945 sq .km .) under Mysore Elephant Reserve . 

Now , the Government of Karnataka after carefully considering the matter, hereby declares the area described in the Schedule , 
now as “Mysuru Elephant Reserve Extension " under the Centrally Sponsored Scheme “ Project Elephant”. 

SCHEDULE 
1. Name : Mysuru Elephant Reserve Extension 
2 . Districts : Spread over the districts of Chikkamagaluru and 

Shivamogga . 
3 . Area : Core - 455.80 

: Buffer- 876 .14 
: Total - 1331 . 94 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


522 


Boundary Description : 
NP -National Park ,WLS -Wildlife Sanctuary , RF -Reserve Forest, SF - State Forest, PA -Protected Area. 


Core Area : 

Bhadra Wildlife Sanctuary 455.80 sq.km . 


Buffer Area : 

Kammenahalli SF , Churchigudda SF, Maskali SF, Saragod SF , Tathkola SF , Balur SF , Basavanakote SF, Basthi SF, 
Melinahulavathi thickly wooded (Revenue Land ), Jagara thickly wooded (Revenue Land ), Kattehole thickly wooded (Revenue Land) of 
Chickmagalur Division , Halasur SF & MF , Bannur MF, Devadhana SF , Madhuguni SF, Megaramakki SF, Kushkal SF , Aramballi SF, 
Gubbiga MF , Kanabur MF, Malandur gudda SF , Advalli MF of Koppa Division , Kadehalli MF (Kadekal MF), Singanamane MF , 
Yaraganahalu MF , Lakinkoppa MF , Kaithotlu MF, Byrapura MF, Karkuchi SF & MF , Kundur MF, Gurupura SF, Basavanahalli MF, 
Chikkathur MF , Thyagadabaji extn . SF & MF, Thimmapura SF , Chorono Yedihalli SF, Kakanahosudi SF , Lingapura MF, Umblebylu SF 
& MF , Thamadihalli SF , Udevu SF & MF , Gangur SF , Thanigebylu SF , Lingadahalli SF , Bababudan SF of Chikmaglur Division , totalling 
876 .14 Sq. Kms. 

By Order and in the name of the Governor ofKarnataka 

S . P .PATIL 
Under Secretary to Government, 

Forest, Environment and Ecology Department 
Statement showing the location and area of Bhadra Wildlife Sanctuary and neighbouring areas under the Mysore Elephant 

Reserve as per Government of India letter No. F .No .7- 2/2000- PE dated 16 -01 -2015. 


Name of the 


Name of 


Name of the 


Core area in Sq. Kms. 


Buffer area in Sq . Kms. 


District 


the Circle 


Division 


Location 


Extent 


Location 


Extent 


Elephant Reserve 


Bhadra Wildlife 


Muthodi SF & extension 


10063.91 


Kamenhalli SF 


4389.05 


Chikkamagaluru 


Chikkamagaluru 


17 


Sanctuary 


Kagemanegiri SF 


3333 .87 | Churchigudda SF 


3868.88 


Hipla Block -I, II, III 


132. 19 


Maskali SF 


2283. 34 


Kesave Block -I & II(Acquired area ) 


73 .84 


Sargodu SF 


3724 .9 


Tadasa State Forest 


1322 .95 


Tatkola SF 


936 . 03 


Nandigave State Forest 


384 


Balur SF 


7705 . 38 


Lakkavalli State Forest Extn . 


1450 .04 


Basavankote SF 


3124 . 31 


Lakkavalli State Forest 


12545 .54 


Baasti SF 


1286 . 92 


Melinhalvati Thickly 


Aldhara State Forest 


4402 . 8 


2283.43 


wooded (Rev . land) 


Tammadihalli State Forest 


1112.86 


Jagara Thickly 
wooded (Rev. land) 


833. 94 


Gangegiri State Forest 


4061.53 


Kattehole Thickly 
wooded (Rev. land ) 


889 . 91 


Hebbegiri State Forest 


2161.13 


Halasur SF 


1771.59 


Madhuguni State Forest 


1151.08 


Halasur MF 


531. 48 


Madla State Forest 


920 .44 


Bannur MF 


545 .41 


Tegurugudda State Forest 


1681 


Devadana SF 


549.08 


Vaddihatti State Forest 


219 


Madhuguni MF 


800 .91 


Hebbe Block -I (Acquired area ) 


564 . 04 


Megarmakki MF 


463 .04 


45580 . 22 


Megarmakki SF 


3139.7 


Kuskal SF 


6195 . 39 


455 .80 


Aramballi SF 


6262.73 


sq .km . 


6205 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೪ಎ 


Gubbiga MF 


612.3 


Kanabur MF 


291.5 


Mallandur gudda 


4014 .57 


SF 


Adavalli MF 


299 .55 


Kadehalli MF 


372 .72 


(Kadekal MF) 


Singanamane MF 


525 .69 


Yeraganahalu MF 


757.5 


Lakkinkoppa MF 


495 .25 


Kaithotlu MF 


169 .68 


Byrapura MF 


330 .43 


Karakuchi SF 


890 .23 


Karakuchi MF 


110 .87 


Kundur MF 


1644 .68 


Gurupura SF 


2132.03 


BasavanhalliMF 


272. 36 


Chikkattur MF 


602. 19 


Tyagadabaji Ext. 


635 . 29 


Tyagadabaji SF 


2461.89 


Tyagadabagi MF 


736 .88 


Thimmapura SF 


1876 .08 


Chorona edehalli 


2590 .04 


SF 


Kakanhosudi SF 


1929 .46 


Lingapura MF 


110 .32 


Umblebylu SF 


3820.32 


Umblebylu MF 


137.62 


Tamdihalli SF 


1297.62 


Udevu SF 


1702 .84 


Udevu MF 


250. 27 


Gangur SF 


682.05 


Thanigebyle MF 


472. 95 


Lingdahalli SF 


1592.62 


Bababudan SF 


2210.86 


36028 .64 


or 


876. 14 


sq.km . 


PR . 265 
SC . 600 


S .P .PATIL 
Under Secretary to Government, 
Forest, Environment and Ecology Department 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


626 


URBAN DEVELOPMENT SECRETARIAT 


NO. UDD 33 BMR 2015 BANGALORE , DATED : 01 -06 -2015 . 


NOTIFICATION 


The draft of the following Regulations further to amend the Zonal Regulations of Interim Master Plan of the Local Planning area 
of Hosakote 2021 which the Government of Karnataka proposes to make in exercise of the powers conferred by section 13 -E of the 
Karnataka Town and Country Planning Act 1961, (Karnataka Act 11 of 1963 ) is hereby published as required by the said section , for the 
information of all persons likely to be affected thereby and notice is hereby given that the said draft will be taken into consideration after 
thirty days from the date of its publication in the officialGazette. 


Any objection or suggestion which may be received by the State Government from any person with respect to the said draft 
before the expiry of the period specified above will be considered by the State Government. Objections and suggestions may be 
addressed to the Additional Chief Secretary to Government, Urban Development Department, Vikasa Soudha, Bangalore-560 001. 


DRAFT REGULATIONS 


1. Title and commencement.- (1) These Regulations may be called the Zonal Regulations of the interim Master 
Plan ofthe Local Planning area of Hosakote (Amendment) Regulations, 2015. 


(2) They shall come into force from the date of their publication in the officialGazette . 


2 . 


Amendment of Chapter 6 .- In Chapter 6 of the Zonal Regulations of the interim Master Plan of the Local 


Planning area of Hosakote 2021 for the table 9 the following shall be substituted , namely : 


" TABLE -9 


Coverage, Floor Area Ratio and Open space for Industrial buildings 


Minimum 


Minimum 


Minimum road 


Plot area in 


Maximum Plot 


Floor Area 


Front 


Other sides in 


Frontage in 


width in 


Sq,meters 


coverage 


Ratio 


setback in 


meters 


meters 


meters 


meters 


Up to 230 


80 % 


1.00 


3.0 


1 .00 


1. 00 


Up to 6 


231 to 1000 


60 % 


1. 25 


12.0 


4 .50 


3 . 00 


above 6 


1000 to 2000 


50 % 


1. 25 


24 . 0 


6 .00 


5 .00 


above 9 


2001 to 4000 


45 % 


1. 25 


28 .0 


8 .00 


5 .00 


above 12 


4001 to 8000 


40 % 


1 . 00 


32.0 


8 . 00 


6 . 00 


above 15 


Above 8000 35 % 

1 . 00 42 .0 15 .00 12. 00 

above 15 
Note : Whenever the plot of the minimum size prescribed is not facing the required width of road , permission shall be 
granted to themaximum extentof built up area allowable to that particular road width ”. 

By order and in the name of the Governor of Karnataka , 

N . NARASIMHA MURTHY 
PR . 393 

Under Secretary to Government, 
SC . 100 

Urban Development Department. 


1 


. 


೯೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 

ಭಾಗ ೪ಎ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ - 1 
ಸಂ : ಮಮಇ 97 ಮಭಾಬ 2014 ಬೆಂಗಳೂರು, ದಿನಾಂಕ: 27 - 09 - 2014 
ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ ) ಕಾಯ್ದೆ 2000 ಮತ್ತು ತಿದ್ದುಪಡಿ ಕಾಯ್ದೆ 2006, ಹಾಗೂ ಬಾಲನ್ಯಾಯ 
( ಮಕ್ಕಳ ಪಾಲನೆ ಮತ್ತು ಪೋಷಣೆ ) ಕರ್ನಾಟಕ ನಿಯಮಗಳು 2010ರ ನಿಯಮ 22(1) ರನ್ವಯ ಈ ಕೆಳಕಂಡ ಜಿಲ್ಲೆಗಳ ಮಕ್ಕಳ ಕಲ್ಯಾಣ 
ಸಮಿತಿಗಳಿಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಮೂರು ವರ್ಷಗಳ ಅವಧಿಗೆ ನೇಮಕಾತಿ ಮಾಡಲಾಗಿದೆ. 
ಕ್ರ. ಸಂ . | ಜಿಲ್ಲೆಯ ಹೆಸರು ಹೆಸರು ಮತ್ತು ವಿಳಾಸ ಶ್ರೀ / ಶ್ರೀಮತಿ 

ಪದನಾಮ 
ಚಿಕ್ಕಮಗಳೂರು ನಟರಾಜ್ . ಹೆಚ್ . ಸಿ. 

ಅಧ್ಯಕ್ಷರು 
ಬಿನ್ ಹೆಚ್ . ಡಿ. ಚೆನ್ನದೇವಯ್ಯ ನ್ಯಾಯವಾದಿಗಳು, ಪೊಲೀಸ್ ಕ್ವಾಟ್ರಸ್ ಎದರು, ರಾಮನಹಳ್ಳಿ 
ಮುಖ್ಯ ರಸ್ತೆ , ಚಿಕ್ಕಮಗಳೂರು- 577101, 
9964140334 
ಪ್ರದೀಪ. ಟಿ. ಸಿ 

ಸದಸ್ಯರು 
ಬಿನ್. ಚಿಕ್ಕೆಗೌಡ, ಕೆ.ಎಸ್. ಆರ್. ಟಿ. ಸಿ ಕಂಡಕ್ಟರ್, ಗಾಯತ್ರಿ ಕಲ್ಯಾಣ ಮಂಟಪದ ಹಿಂಭಾಗ, 
ಕೆಂಪನಹಳ್ಳಿ, ಚಿಕ್ಕಮಗಳೂರು. 
9964140334 
ಅಪ್ಪು ಎನ್, 

ಸದಸ್ಯರು 
ಕೈಮರ, ತರೀಕೆರೆ ರಸ್ತೆ, ಚಿಕ್ಕಮಗಳೂರು 
9449176647 
ಮಮತಾ 

ಸದಸ್ಯರು 
ಬಿನ್ ವೆಂಕಟೇಶಪ್ಪ ಹೆಚ್. ಟಿ , ವಕೀಲರು , 3ನೇ ಕ್ರಾಸ್ ಕೋಡಿಕ್ಯಾಂಪ್ , ತರೀಕೆರೆ 
9480672809 | 
ಹೆಚ್ . ವಿ. ಜಯಮ್ಮ 

ಸದಸ್ಯರು 
ಕೋಂ ಎಂ . ಸಿ . ಚನ್ನೇಗೌಡ, ಕೇ / ಆಫ್ ಷರೀಷ್ 
ಕಾಂಪೌಂಡ್ , ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಅಂಚೆ ನಿಂಗಣ್ಣ ಬೀದಿ, ಬಸವನಹಳ್ಳಿ, ಚಿಕ್ಕಮಗಳೂರು 

9481332484 
ಕೋಲಾರ ವಿನೋದ್ ಕುಮಾರ . ಜಿ 

ಅಧ್ಯಕ್ಷರು 
ಶ್ರೀರಾಮ ನಿಲಯ , ವೈಶ್ಯ ಬ್ಯಾಂಕ್ ಹತ್ತಿರ, ದೊಡ್ಡಪೇಟೆ ಕೋಲಾರ 
9449575247 
ಅಂಥೋಣಿಯಮ್ಮ 

ಸದಸ್ಯರು 
ಸರ್ವ ಕೆ. ಪಿ. ಟಿ.ಸಿ.ಎಲ್ ಎದುರು ಎಂ . ಬಿ. 

ರೋಡ್, ಕೋಲಾರ ನಗರ, ಕೋಲಾರ 
9035702579 
ಗುಂಡಪ್ಪ 

ಸದಸ್ಯರು 
ಕೆ/ಆಫ್ ನಾಗೇಶ್ ಹೆಚ್.ವಿ, ನಂ .245, 2ನೇ ಮುಖ್ಯರಸ್ತೆ, 4ನೇ ಅಡ್ಡರಸ್ತೆ, ಅಂಬೇಡ್ಕರ್‌ನಗರ,ಕೋಲಾರ . 
9980539006 
ಶ್ರೀಧರ್ ಜಿ 

ಸದಸ್ಯರು 
ನ್ಯಾಯವಾದಿಗಳು , 
ನಂ .1055 , 3ನೇ ಕ್ರಾಸ್ , ಹೊಸ ಬಡಾವಣೆ, ಮಹಿಳಾ ಸಮಾಜ ಕಾಲೇಜು ಹಿಂಭಾಗ, ಕೋಲಾರ, 
8050967355 
ಎಂ . ಸಿ. ಲಕ್ಷ್ಮೀನಾರಾಯಣ 

ಸದಸ್ಯರು 
ಸಮತಾನಗರ, ರೈಲ್ವೆ ಬಡಾವಣೆ, ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ . 

9900220789 
3 | ಯಾದಗಿರಿ ವಿಶ್ವನಾಥ್ ರೆಡ್ಡಿ ಮಾಲಿ ಪಾಟೀಲ 

ಅಧ್ಯಕ್ಷರು 
ವಕೀಲರು, ಬಸವೇಶ್ವರ ನಗರ ಶಹಾಪೂರ ಜಿಲ್ಲೆ ಯಾದಗಿರಿ. 
9448586365 
ಶಿವಶರಣಪ್ಪ ನಾಯಕ್ 

ಸದಸ್ಯರು 
ಮನೆ ನಂ .4-8- 57 ವಿಶ್ವಗಂಗಾ ನಿವಾಸ, ವಾಲ್ಮೀಕಿ ನಗರ, ಯಾದಗಿರಿ – 585 201. 
9538472817 
ಭೀಮೇಶಪ್ಪ ಹನುಮಂತ 

ಸದಸ್ಯರು 
ತಂ : ಹನುಮಂತ ಸೈದಾಪೂರ ಹೋ , ಸ್ಟೇಷನ್ ಸೈದಾಪೂರ, ಯಾದಗಿರಿ , ತಾ : ಯಾದಗಿರಿ ಜಿಲ್ಲೆ 
9591614019 


2 


| 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


೯೮೧ 


ಕ್ರಸಂ. | ಜಿಲ್ಲೆಯ ಹೆಸರು ಹೆಸರು ಮತ್ತು ವಿಳಾಸ ಶ್ರೀ / ಶ್ರೀಮತಿ 

ಪದನಾಮ 
ರೆಜಿಮೋನ್ ಜಾಕೋಬ್ 

ಸದಸ್ಯರು 
ಡಾನ್ ಬಾಸ್ಕೋ ಸೆಂಟರ್‌, ಚಿತ್ತಾಪುರ ರಸ್ತೆ, ಯಾದಗಿರಿ. 
9480565740 
ನಿರ್ಮಲಾ ದೇವಿ 

ಸದಸ್ಯರು 
ಕೇರಾಫ್ ನಾಗರಾಜು ಎಸ್ .ಹೂಗಾರ್, ಕಾಜಗಾರವಾಡಿ, ಯಾದಗಿರಿ - 525201. 

9916602110 
ಚಿಕ್ಕಬಳ್ಳಾಪುರ ರಾಜಣ್ಣ, ಜಿ. 

ಅಧ್ಯಕ್ಷರು 
3319 /52 , 4ನೇ ವಾರ್ಡ್, ಪ್ರಶಾಂತನಗರ, ಚಿಕ್ಕಬಳ್ಳಾಪುರ. 
9902427923 
ಸುಶೀಲಾ. ಎಮ್ 

ಸದಸ್ಯರು 
ಬಿನ್ ಲೇಟ್ ಶ್ರೀ ಲಕ್ಷ್ಮೀನರಸಪ್ಪ ಕೋಟೆ, ವಿವೇಕಾನಂದ ನಗರ ಗುಡಿಬಂಡೆ, ಚಿಕ್ಕಬಳ್ಳಾಪುರ ಜಿಲ್ಲೆ. 
9448662824 
ಗಂಗರಾಜ. ಬಿ . 

ಸದಸ್ಯರು 
ನಂ .469 , ಮಾತೃಶ್ರೀ ನಿಲಯ ಮಂಚನಬೆಲೆ ( ಪೂ ) ಚಿಕ್ಕಬಳ್ಳಾಪುರ ಜಿಲ್ಲೆ. 
9741983376 
ಹರಿಪ್ರಸಾದ್.ಎನ್ 

ಸದಸ್ಯರು 
ವೈಷ್ಣವೀ 3ನೇ ರಸ್ತೆ, ವೈಎಸ್ ಗುಂಡಪ್ಪ ಬಡಾವಣೆ ಚಿಂತಾಮಣಿ. 
9448361659 
ನಾಗೇಂದ್ರ ಪ್ರಸಾದ್.ಎನ್ ಬಿನ್ ನಂಜುಂಡಪ್ಪ 

ಸದಸ್ಯರು 
ತೊಂಡೆ ಭಾವಿ ರಸ್ತೆ ಮಂಚೇನಹಳ್ಳಿ, 
ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ. 

8453468882 
ಮಕ್ಕಳ ಕಲ್ಯಾಣ ಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ 
ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸರಸಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 

ನಾಗರೀಕರ ಸಬಲೀಕರಣ ಇಲಾಖೆ 


ಅಧಿಸೂಚನೆ ಸಂಖ್ಯೆ :ಮಮಇ 97 ಮಭಾಬ 2014 ದಿನಾಂಕ: 27 - 09 -2014ರ ಅನುಬಂಧ 

ಮಕ್ಕಳ ಕಲ್ಯಾಣ ಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಜವಾಬ್ದಾರಿ ಮತ್ತು ಕರ್ತವ್ಯಗಳು 
1. ಮಕ್ಕಳ ಕಲ್ಯಾಣ ಸಮಿತಿಯು ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000 , ತಿದ್ದುಪಡಿ ಅಧಿನಿಯಮ 2006 ಹಾಗೂ 

ಕರ್ನಾಟಕ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ನಿಯಮಗಳು , 2010ರಡಿ ಕಾರ್ಯನಿರ್ವಹಿಸುವುದು. ಮಕ್ಕಳ ಕಲ್ಯಾಣ ಸಮಿತಿಯ 

ಕಾರ್ಯವ್ಯಾಪ್ತಿಯ ಆಯಾ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುತ್ತದೆ. 
2. ರಕ್ಷಣೆ ಮತ್ತು ಪೋಷಣೆಗೆ ಒಳಪಡುವ ಮಕ್ಕಳ ಪ್ರಕರಣಗಳನ್ನು ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000 , ತಿದ್ದುಪಡಿ 

ಅಧಿನಿಯಮ 2006 ಹಾಗೂ ಕರ್ನಾಟಕ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ನಿಯಮಗಳು , 2010ರನ್ವಯ ಮಾತ್ರ ನಿರ್ವಹಿಸುವುದು , 

ಎಲ್ಲಾ ಸಂದರ್ಭಗಳಲ್ಲೂ ಮಗುವಿನ ಒಳಿತನ್ನು ಗಮನದಲ್ಲಿಟ್ಟುಕೊಳ್ಳತಕ್ಕದ್ದು. 
3. ಸಭೆಗಳನ್ನು ಬಾಲಮಂದಿರದಲ್ಲಿ ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ನಿಗದಿಪಡಿಸುವ ಸ್ಥಳದಲ್ಲಿ ನಡೆಸುವುದು. ಸಭಾ ಸ್ಥಳವನ್ನು 

ಬದಲಾಯಿಸಬಾರದು. ಬೇರೆ ಸ್ಥಳದಲ್ಲಿ ವಿಶೇಷ ಸಭೆ ನಡೆಸಬೇಕಾದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಿಂದ ಪೂರ್ವ ಅನುಮತಿ ಪಡೆದು, ಸೂಕ್ತ 
ಪ್ರಚಾರ ನೀಡಿ ಆಯೋಜಿಸುವುದು . 

ಎಲ್ಲಾ ಸದಸ್ಯರು ಪ್ರತಿ ಸಭೆಗಳಲ್ಲಿ ಕನಿಷ್ಠ 4 ಗಂಟೆಗಳವರೆಗೆ ಭಾಗವಹಿಸತಕ್ಕದ್ದು. 
5. ಮಕ್ಕಳ ಕಲ್ಯಾಣ ಸಮಿತಿಯು ಶಾಸನ ಬದ್ದ ಸಮಿತಿಯಾಗಿದ್ದು , ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000, ತಿದ್ದುಪಡಿ 

ಅಧಿನಿಯಮ 2006 ಹಾಗೂ ಕರ್ನಾಟಕ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ನಿಯಮಗಳು, 2010ರಡಿ ಸೆಕ್ಷನ್ 29 (5) ರನ್ವಯ 
ಒಂದು ನ್ಯಾಯಾಪೀಠದಂತೆ ಕಾರ್ಯನಿರ್ವಹಿಸತಕ್ಕದ್ದು. ಸಮಿತಿ ಕಲಾಪಗಳು ಕ್ರಮಬದ್ದವಾಗಿರತಕ್ಕದ್ದು. ಸಮಿತಿ ಪ್ರಾರಂಭದಲ್ಲಿ ಎಲ್ಲಾ ಸದಸ್ಯರು 

ಏಕಕಾಲಕ್ಕೆ ಹಾಜರಾಗಿ ಕಲಾಪ ಮುಗಿಯುವವರೆಗೆ ಇರತಕ್ಕದ್ದು. 
6. ವಾರದಲ್ಲಿ ಕನಿಷ್ಠ ಒಂದು ದಿನ ಸಭೆ ನಡೆಸತಕ್ಕದ್ದು. ಪ್ರಕರಣಗಳ ಸಂಖ್ಯೆಯನ್ನು ಆಧರಿಸಿ ಸಭೆ ಹೆಚ್ಚಿಸುವ ಬಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ 

ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹೆಚ್ಚುವರಿ ಸಭೆ ನಿಗದಿಪಡಿಸುವುದು. 


೯೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪ , ೨೦೧೫ 


ಭಾಗ ೪ಎ 


7. ಅಧ್ಯಕ್ಷರು ಮತ್ತು ಸದಸ್ಯರು ನಿಯೋಜಿಸುವ ತರಬೇತಿಗಳಿಗೆ ಹಾಜರಾಗುವುದು. 
8. ರಾಜ್ಯ ಸರ್ಕಾರ ನಿಗದಿಪಡಿಸುವ ಉಪಸ್ಥಿತಿ ಭತ್ಯೆ ಹಾಗೂ ಪ್ರಯಾಣದರ ಪಾವತಿಸಲಾಗುವುದು. 

ಸದಸ್ಯರು ರಾಜೀನಾಮೆ ನೀಡಬೇಕಾದ ಸಂದರ್ಭಗಳಲ್ಲಿ ಕನಿಷ್ಠ ಒಂದು ತಿಂಗಳು ಪೂರ್ವದಲ್ಲಿ ರಾಜೀನಾಮೆ ತಿಳುವಳಿಕೆಯನ್ನು ರಾಜ್ಯ ಸರ್ಕಾರಕ್ಕೆ 
ನೇರವಾಗಿ ಸಲ್ಲಿಸುವುದು ಹಾಗೂ ಪ್ರತಿಯನ್ನು ಸದಸ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸಮಗ್ರ ಮಕ್ಕಳ ರಕ್ಷಣಾ ಸೊಸೈಟಿ ಇವರಿಗೆ 
ಕಳುಹಿಸುವುದು. 
ಅಧ್ಯಕ್ಷರು ಮತ್ತು ಸದಸ್ಯರು ಯಾವುದಾದರೂ ಮಕ್ಕಳ ಪೋಷಣಾ ಸಂಸ್ಥೆಯಲ್ಲಿ, ಟ್ರಸ್ಟಿಯಾಗಿ, ಆಡಳಿತ ಮಂಡಳಿಯ 
ಸದಸ್ಯರಾಗಿ/ ಅಧ್ಯಕ್ಷರಾಗಿ/ಕಾರ್ಯದರ್ಶಿಯಾಗಿ ಅಥವಾ ಇನ್ನಿತರೇ ಹುದ್ದೆಯಲ್ಲಿ ಇರುವುದು ತಿಳಿದು ಬಂದಲ್ಲಿ ಅಂತಹವರ ಸದಸ್ಯತ್ವವನ್ನು 
ರದ್ದುಗೊಳಿಸಲಾಗುವುದು . ಸದಸ್ಯತ್ವದ ರದ್ದತಿಗೆ ಬಾಲನ್ಯಾಯ ಕಾಯ್ದೆ ಸೆಕ್ಷನ್ 29 ( 4) (1) ( ii) ( iii) ಹಾಗೂ ಕರ್ನಾಟಕ ನಿಯಮ 2010 , ನಿಯಮ 

23( 3) ರನ್ವಯ ಕ್ರಮ ಕೈಗೊಳ್ಳಲಾಗುವುದು. 
11 . ಸಮಿತಿಯ ಕಲಾಪಗಳಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಅಥವಾ ನಿಯೋಜಿತ ಅಧಿಕಾರಿ ಹಾಜರಾಗುವುದು. 
12 . ಸದಸ್ಯರು ಮಕ್ಕಳೊಡನೆ ಸಂಭಾಷಿಸುವಾಗ ಅಥವಾ ಸಮಿತಿ ಸಭೆಗಳಲ್ಲಿ ಅಸಭ್ಯವಾದ ಮಾತುಗಳು | ಸಂಜ್ಞೆಗಳನ್ನು ಬಳಸತಕ್ಕದ್ದಲ್ಲ. ಅವರ ಜಾತಿ, 

ಧರ್ಮ, ಲಿಂಗ ವರ್ಣ ಮತ್ತು ಪ್ರಭೇದಗಳನ್ನು ಆಧರಿಸಿ ಭೇದ ತೋರಬಾರದು . ಮಕ್ಕಳ ಹಕ್ಕುಗಳನ್ನು ಗೌರವಿಸುವುದು. 
13. ಮಕ್ಕಳ ಕಲ್ಯಾಣ ಸಮಿತಿಯ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಇವರು ನಿರ್ವಹಿಸುವುದು. 
14 . ಬಾಲಕಿಯರ ಬಾಲಮಂದಿರಗಳಿಗೆ ಪುರುಷ ಸದಸ್ಯರು ಮಹಿಳಾ ಸದಸ್ಯರೊಂದಿಗೆ ಮಾತ್ರ ಭೇಟಿ ನೀಡುವುದು. 
15 . ಮಾದಕ ವಸ್ತುಗಳನ್ನು ಸೇವಿಸಿ ಸಭೆಗೆ ಹಾಜರಾಗುವಂತಿಲ್ಲ ಮತ್ತು ಸಂಸ್ಥೆಗಳಿಗೆ ಭೇಟಿ ನೀಡತಕ್ಕದ್ದು. 

ಸದಸ್ಯರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಮಕ್ಕಳ ಮಾಹಿತಿಯನ್ನು ಗೌಪ್ಯ ಮಾಡತಕ್ಕದ್ದು. ಯಾವುದೇ ಕಾರಣಕ್ಕೂ ಸ್ವಯಂ ಪ್ರೇರಣೆಯಿಂದ 
ಪತ್ರಿಕೆಗಳಲ್ಲಾಗಲೀ , ಮಾಧ್ಯಮಗಳಲ್ಲಾಗಲೀ ಪ್ರಚಾರ ಪಡಿಸುವಂತಿಲ್ಲ. 
ಸಮಿತಿಯ ಮುಂದೆ ಬಂದ ಮಕ್ಕಳನ್ನು ಪುನರ್ ವಸತಿಗಾಗಿ ಸಾಧ್ಯವಾದಷ್ಟು ಸರ್ಕಾರದಿಂದ ನಿರ್ವಹಣೆಗೊಳ್ಳುವ ಬಾಲಮಂದಿರಗಳಲ್ಲಿ ದಾಖಲು 
ಮಾಡುವುದು. 

ಅಂತರ್ ಜಿಲ್ಲಾ ಹಾಗೂ ಅಂತರ್ ರಾಜ್ಯ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ Standard Operating Procedure ಪಾಲಿಸತಕ್ಕದ್ದು. 
19 . ಸಮಿತಿಯ ಎಲ್ಲಾ ಸದಸ್ಯರು ಮಕ್ಕಳ ಸ್ನೇಹಿಯಾಗಿ ಹಾಗೂ ಮಕ್ಕಳ ಹಿತದೃಷ್ಟಿಯಿಂದ ಸಾಮರಸ್ಯವನ್ನು ಕಾಪಾಡಿಕೊಂಡು ಒಮ್ಮತದ ನಿರ್ಧಾರವನ್ನು 

ಕೈಗೊಳ್ಳುವುದು . 
ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸುವ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸಮಿತಿಯ ಯಾವುದೇ ಸದಸ್ಯರು ಆರ್ಥಿಕ ಆಮಿಷಕ್ಕೆ ಒಳಗಾಗಬಾರದು. 
ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ಬಾಲಮಂದಿರಗಳ ಯಾವುದೇ ಆಡಳಿತಾತ್ಮಕ ಅಧಿಕಾರಗಳನ್ನು ಹೊಂದಿರುವುದಿಲ್ಲ. ಸಮಿತಿಯು ಹೊಂದಿರುವ 
ಜಂಟಿ ಖಾತೆಯನ್ನು ಸರಿಯಾಗಿ ನಿರ್ವಹಣೆ ಮಾಡತಕ್ಕದ್ದು . ಯಾವ ಕಾರಣಗಳಿಗೆ ಅನುದಾನವನ್ನು ಒದಗಿಸಲಾಗಿದೆಯೋ ಅದೇ ಉದ್ದೇಶಕ್ಕೆ 
ಬಳಸುವುದು. 

ಸರಸಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ - I 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 

- ನಾಗರೀಕರ ಸಬಲೀಕರಣ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ - 2 
ಸಂಖ್ಯೆ: ಮಮಇ ಮಭಾಬ 2014 ಬೆಂಗಳೂರು, ದಿನಾಂಕ: 27 - 09 -2014, 
ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000 ಮತ್ತು ತಿದ್ದುಪಡಿ 2006, ಹಾಗೂ ಬಾಲನ್ಯಾಯ ( ಮಕ್ಕಳ ಪಾಲನೆ 
ಮತ್ತು ಪೋಷಣೆ) ಕರ್ನಾಟಕ ನಿಯಮಗಳು 2010ರ ನಿಯಮ 4(2)ರನ್ವಯ ಈ ಕೆಳಕಂಡ ಜಿಲ್ಲೆಗಳ ಬಾಲನ್ಯಾಯ ಮಂಡಳಿಗಳಿಗೆ ಸದಸ್ಯರನ್ನು ಮೂರು 
ವರ್ಷಗಳ ಅವಧಿಗೆ ನೇಮಕ ಮಾಡಲಾಗಿದೆ. 
ಕ್ರ. ಸಂ . ಜಿಲ್ಲೆಯ ಹೆಸರು ಹೆಸರು ಮತ್ತು ವಿಳಾಸ ಶ್ರೀ / ಶ್ರೀಮತಿ 

ಪದನಾಮ 


ಚಿಕ್ಕಮಗಳೂರು 


ಸದಸ್ಯರು 


ಮಮತಾ. ಡಿ .ಎಸ್ 
ಬಿನ್ ಡಿ .ಸೂರೇಗೌಡ, ವಕೀಲರು , 
ಕಾಳಿದಾಸ ನಗರ , ಬಸವನಹಳ್ಳಿ , ಚಿಕ್ಕಮಗಳೂರು 9448406806 


ಸದಸ್ಯರು 


ಜಿ. ಸುಬ್ರಮಣ್ಯ, 
ವಕೀಲರು, ಹಳೇ ತಾಲ್ಲೂಕು ಕಛೇರಿ ರಸ್ತೆ , ತರೀಕೆರೆ, ಚಿಕ್ಕಮಗಳೂರು 
9880011717 


2 | ಕೋಲಾರ 


ಸದಸ್ಯರು 


ನಿಕೋಲಸ್ ಎ 
ನಂ .551, ನಾರ್ಥ್ ಗಿಲ್ಬರ್ಟ್ ಕ್ವಾಟ್ರಸ್, 
ಮಾರಿಕುಪ್ಪಂ ಪೋಸ್ಟ್, ಬಂಗಾರಪೇಟೆ, ಕೆ. ಜಿ. ಎಫ್ ,ಕೋಲಾರ. 
9902809320 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


೯೮೩ 


ಕ್ರ. ಸಂ . 


ಜಿಲ್ಲೆಯ ಹೆಸರು 


ಪದನಾಮ 


ಸದಸ್ಯರು 


ಹೆಸರು ಮತ್ತು ವಿಳಾಸ ಶ್ರೀ / ಶ್ರೀಮತಿ 
ಸರಸ್ವತಮ್ಮ 
ದೊಡ್ಡಸಟ್ಟೇನಹಳ್ಳಿ ( ಗ್ರಾ ) ಹುಂಗೇನಹಳ್ಳಿ ( ಅ) 
ಕಸಬಾ ( ಹೊ ) ಮಾಲೂರು ತಾ : ಕೋಲಾರ ಜಿಲ್ಲೆ 
9880919127 


ಯಾದಗಿರಿ 


ಸದಸ್ಯರು 


ಗೀತಾ ಜಿ. ಹೆಚ್ 
ಜಿ. ಎಂ . ಹನುಮಂತಪ್ಪ ರಿ. ಇ., ಸಿದ್ದರಾಮೇಶ್ವರ, 
ಆಟೋಮೊಬೈಲ್ ಬಿ.ಬಿ . ರಸ್ತೆ, ಶಹಾಪುರ ಜಿ. ಯಾದಗಿರಿ . 
9980717212 
ಡಾ : ಬಸವರಾಜ್ ಹಿರೇಮರ್ 
ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಜಿ.ಪಿ . ಮೋರವಾಲ ಕಲಾ, 
ವಾಣಿಜ್ಯ ಹಾಗೂ ವಿ. ವಿ . ಸಾಲಿಮಠ ವಿಜ್ಞಾನ ಕಾಲೇಜ್, ಸಿಂಧಗಿ, 
ಬಿಜಾಪುರ ಜಿಲ್ಲೆ. 
9980602203 


ಸದಸ್ಯರು 


ಕ್ರಸಂ. 


ಈ ಮೇಲ್ಕಂಡ ಬಾಲನ್ಯಾಯ ಮಂಡಳಿಗಳು ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000 ಮತ್ತು ತಿದ್ದುಪಡಿ 2006 
ಮತ್ತು ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಮತ್ತು ಕರ್ನಾಟಕ ನಿಯಮ 2010ರನ್ವಯ ಕಾರ್ಯನಿರ್ವಹಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸರಸಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ -1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 

ನಾಗರೀಕರ ಸಬಲೀಕರಣ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ - 3 
ಸಂಖ್ಯೆ:ಮಮಇ 97 ಮಭಾಬ 2014 ಬೆಂಗಳೂರು, ದಿನಾಂಕ: 27 - 09 - 2014, 
ದಿನಾಂಕ: 30 - 06 - 2014ರ ಅಧಿಸೂಚನೆ ಸಂಖ್ಯೆ - 1ರ ಮಮಇ 97 ಮಭಾಬ 2014ರಲ್ಲಿ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) 
ಕಾಯ್ದೆ 2000 ಮತ್ತು ತಿದ್ದುಪಡಿ ಕಾಯ್ದೆ 2006 , ಹಾಗೂ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಕರ್ನಾಟಕ ನಿಯಮಗಳು 2010ರ ನಿಯಮ 
22(1) ರನ್ವಯ 26 ಜಿಲ್ಲೆಗಳ ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಮೂರು ವರ್ಷಗಳ ಅವಧಿಗೆ ನೇಮಕಾತಿ ಮಾಡಲಾಗಿತ್ತು. ಸದರಿ 
ಮಕ್ಕಳ ಕಲ್ಯಾಣ ಸಮಿತಿಗಳಲ್ಲಿ ಕೆಲವು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದ ಕಾರಣ ನೇಮಕಾತಿ ಮಾಡಿರುವುದಿಲ್ಲ . ಪ್ರಸ್ತುತ ಖಾಲಿಯಿದ್ದ ಈ 
ಕೆಳಕಂಡ ಜಿಲ್ಲೆಗಳ ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕಾತಿ ಮಾಡಲಾಗಿದೆ. 
ಜಿಲ್ಲೆಯ ಹೆಸರು ಹೆಸರು ಮತ್ತು ವಿಳಾಸ ಶ್ರೀ / ಶ್ರೀಮತಿ 

ಪದನಾಮ 
ಬಿಜಾಪುರ 

ಮಹಾದೇವಪ್ಪ ಶಿವಪ್ಪ ದೇವರ 
ಪರಿಶ್ರಮ ಪ್ಲಾ . ನಂ . 48 ಸಿದ್ದೇಶ್ವರ ಬಡಾವಣೆ ಇಬ್ರಾಹಿಂಪೂರ ವಿಜಾಪೂರ. 

ಅಧ್ಯಕ್ಷರು 
9480078316 
ಪ್ರಶಾಂತ ಅ ದೇಶಪಾಂಡೆ 
ಶ್ರೀ ರಾಘವೇಂದ್ರ ನಿವಾಸ ಪ್ಲಾಟ ನ: 22 ರಾಜಾಜಿನಗರ ವಿಜಾಪೂರ 

ಸದಸ್ಯರು 
789931664 
ಸದಾಶಿವಯ್ಯ ನೀಲಕಂಠಯ್ಯ ಅರಕೇರಿಮಠ 
ನಂ .165 ಬಸವ ಸದನ ವಿವೇಕ ನಗರ ಹುಡೋ ವಿಜಾಪೂರ. 

ಸದಸ್ಯರು 
9449736733 
2 | ಬೀದರ್ 

ಶಶಿಧರ 
ತಂದೆ ಸಂಗಶೆಟ್ಟಿ ಕೊಸಂಬೆ ಮು . ಕೋನ ಮೇಳಕುಂದಾ, ತಾ . ಭಾಲ್ಕಿ ಜಿ . ಬೀದರ. ಸದಸ್ಯರು 
9739506444 
ಲೋಕೇಶ 
ಅಗ್ರಿಕಲರ್ ಕಾಲೋನಿ, ಬೀದರ್‌. 

ಸದಸ್ಯರು 
9008066350 
3 | ಉತ್ತರ ಕನ್ನಡ ಮ .ಕ. ಸ - 2 ವೆಂಕಟರಮಣ ಗಜಾನನ ಭಂಡಿ 
ವಿ. ಜಿ. ಭಂಡಿ, ಪಬ್ಲಿಕ್ ಪ್ರಾಸಿಕ್ಯೂಟರ್‌( ನಿ), ಹೀಪನಳ್ಳಿ ಅಂಚೆ, ಶಿರಸಿ ತಾಲ್ಲೂಕು. 

ಸದಸ್ಯರು 
ಉತ್ತರ ಕನ್ನಡ 581403. 
9448976888 


R .N .I. No. KARBIL /2001/47147 POSTAL REGN . No . RNP/KA/ BGS/2202/2014 - 16 

Licensed to post without prepayment WPP No. 297 
೯೮೪ 

ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೪ , ೨೦೧೫ 


ಭಾಗ ೪ಎ 


| 


ಕ್ರಸಂ. - ಜಿಲ್ಲೆಯ ಹೆಸರು ಹೆಸರು ಮತ್ತು ವಿಳಾಸ ಶ್ರೀ / ಶ್ರೀಮತಿ 

ಪದನಾಮ 
ಬೆಂಗಳೂರು 

ರಾಜ ಬಿ . 
ನಗರ ಜಿಲ್ಲೆ 

ನಂ .157, ಪಿಪಿ ಮುಖ್ಯರಸ್ತೆ, 
ಮಕ್ಕಳ ಕಲ್ಯಾಣ ಸಮಿತಿ- 1 ಮತ್ತಿಯಾಳ, ಬೆಂಗಳೂರು- 5600068, 

988606917 
(ಜೀನಾ ವಿ . ಚಾಕೋ ಇವರು ಬೆಂಗಳೂರು ನಗರ ಜಿಲ್ಲೆ ಮ .ಕ.ಸ 1ರಲ್ಲಿ 

ಸದಸ್ಯರು 
ಸದಸ್ಯರಾಗಿದ್ದು , ಇವರನ್ನು ಬೆಂಗಳೂರು ನಗರ ಜಿಲ್ಲೆ ಮ .ಕ. ಸ - 3ಕ್ಕೆ 
ನೇಮಿಸಿದ್ದರಿಂದ ಖಾಲಿಯಾದ ಸದಸ್ಯರ ಹುದ್ದೆಗೆ ರಾಜ ಬಿ . ಇವರನ್ನು 

ಸದಸ್ಯರನ್ನಾಗಿ ನೇಮಿಸಲಾಗಿದೆ.) 
ಬೆಂಗಳೂರು 

ಜೀನಾ ವಿ ಚಾಕೋ , 
ನಗರ ಜಿಲ್ಲೆ ಮಕ್ಕಳ ಕಲ್ಯಾಣ ಮರಿಯಾ ನಿಲಯ , ಡಿಪೆಡೆನ್ಸ್ ಅವೆನ್ಯೂ ಚಳ್ಳಕೆರೆ ಕಲ್ಯಾಣ ನಗರ, ಬೆಂಗಳೂರು. ಸದಸ್ಯರು 
ಸಮಿತಿ - 3 

9481471852 
ಮಕ್ಕಳ ಕಲ್ಯಾಣ ಸಮಿತಿಗಳು ಅಧ್ಯಕ್ಷರು ಮತ್ತು ಸದಸ್ಯರ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸರಸಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 

ನಾಗರೀಕರ ಸಬಲೀಕರಣ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ - 4 
ಸಂಖ್ಯೆ: ಮಮಇ 97 ಮಭಾಬ 2014 ಬೆಂಗಳೂರು, ದಿನಾಂಕ : 27 -09 -2014 , 
ದಿನಾಂಕ: 30 - 06 -2014ರ ಅಧಿಸೂಚನೆ ಸಂಖ್ಯೆ - 2ರ ಮಮಇ 97 ಮಭಾಬ 2014ರಲ್ಲಿ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) 
ಅಧಿನಿಯಮ 2000 ಮತ್ತು ತಿದ್ದುಪಡಿ 2006 , ಹಾಗೂ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಕರ್ನಾಟಕ ನಿಯಮಗಳು 2010ರ ನಿಯಮ 
4( 2) ರನ್ವಯ 27 ಜಿಲ್ಲೆಗಳ ಬಾಲನ್ಯಾಯ ಮಂಡಳಿಗಳಿಗೆ ಸದಸ್ಯರುಗಳನ್ನು ಮೂರು ವರ್ಷಗಳ ಅವಧಿಗೆ ನೇಮಕ ಮಾಡಲಾಗಿದೆ. ಸದರಿ ಬಾಲನ್ಯಾಯ 
ಮಂಡಳಿಗಳಲ್ಲಿ ಕೆಲವು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದ ಕಾರಣ ನೇಮಕಾತಿ ಮಾಡಿರುವುದಿಲ್ಲ. ಪ್ರಸ್ತುತ ಖಾಲಿಯಿದ್ದ ಈ ಕೆಳಕಂಡ ಜಿಲ್ಲೆಗಳ 
ಬಾಲನ್ಯಾಯ ಮಂಡಳಿಗಳಿಗೆ ಸದಸ್ಯರನ್ನು ನೇಮಕಾತಿ ಮಾಡಲಾಗಿದೆ. 
ಕ್ರ. ಸಂ. | ಜಿಲ್ಲೆಯ ಹೆಸರು | ಹೆಸರು ಮತ್ತು ವಿಳಾಸ ಶ್ರೀ / ಶ್ರೀಮತಿ 

ಪದನಾಮ | 
ಬಿಜಾಪುರ ಕಲಾವತಿ ಎಚ್ ಕಾಂಬಳೆ 
ಹಿರೇಮಠ ಮನೆ ಸಮರಿನ್ ಅರಬ್ಬಿಕ್ ಮಹಿಳಾ ಶಾಲೆ ಹತ್ತಿರ 

ಸದಸ್ಯರು 
ರಹಿಮ್ ನಗರ, ಬಿಜಾಪೂರ 
9986790913 | 


2 


. 


ಚಿಕ್ಕಬಳ್ಳಾಪುರ 


ಸದಸ್ಯರು 


3 ) ಕೊಪ್ಪಳ 


ನಾಗಮಣಿ. ಎ 
ಕೋಂ ಅಶ್ವತ್ಥ ನಾರಾಯಣಸ್ವಾಮಿ 
ಮುತ್ತೂರು ಮಾಲೂರು ( ಪೂ ) ಶಿಡ್ಲಘಟ್ಟ ತಾ : ಚಿಕ್ಕಬಳ್ಳಾಪುರ 
9663112094 
ನಫೀಸಾ ತಂದೆ ಷಹಾಬುದ್ದೀನ್ ಸಾಬ್ ರಾಂಪುರಿ , 
ಮುಖ್ಯ ಅಂಚೆ ಕಚೇರಿ ಹತ್ತಿರ, 
ಹಳೆಯ ವಿ.ಆರ್‌.ಎಲ್.ಗೊಡಾನ್ ಹತ್ತಿರ, ಕೊಪ್ಪಳ, 
ತಾ || ಜಿ||ಕೊಪ್ಪಳ - 583231 
9242271455 


ಸದಸ್ಯರು 


ಈ ಬಾಲನ್ಯಾಯ ಮಂಡಳಿಗಳು ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000 ಮತ್ತು ತಿದ್ದುಪಡಿ 2006 ಮತ್ತು 
ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಮತ್ತು ಕರ್ನಾಟಕ ನಿಯಮ 2010ರನ್ವಯ ಕಾರ್ಯನಿರ್ವಹಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-97 

ಸರಸಾ 
Sc - 300 

ಸರ್ಕಾರದ ಅಧೀನ ಕಾರ್ಯದರ್ಶಿ -1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 

ನಾಗರೀಕರ ಸಬಲೀಕರಣ ಇಲಾಖೆ 
ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


